WPP -47 / 2009- 2011 


S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮಾರ್ಚ್ ೧, ೨೦೧೨ ( ಫಾಲ್ಗುಣ ೧೧, ಶಕ ವರ್ಷ ೧೯೩೩) | ಸಂಚಿಕೆ ೯ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

* ಶಿಕ್ಷಣ ಸಚಿವಾಲಯ 
ವಿಷಯ : ವೃತ್ತಿ ಶಿಕ್ಷಣ ಕೋರ್ಸುಗಳಿಗೆ 2010 - 11ನೇ ಸಾಲಿನಿಂದ ದಾಖಲಾತಿ ರದ್ದುಗೊಳಿಸಿರುವುದರಿಂದ ವಿದ್ಯಾರ್ಥಿಗಳ 

ಹಿತದೃಷ್ಟಿಯಿಂದ 2 ಪೂರಕ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸಿ ಆದೇಶಿಸುವ ಬಗ್ಗೆ. 
ಓದಲಾಗಿದೆ : 1) ದಿನಾಂಕ 19 - 07 - 2010ರ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 58 ಟಿವಿಇ 2010 

2) ದಿನಾಂಕ 05 - 08 - 2011 , 20 - 10 - 2011 ಹಾಗೂ 29 -12 - 2011ರ ವೃತ್ತಿ ಶಿಕ್ಷಣ ಇಲಾಖೆಯ ನಿರ್ದೇಶಕರ 

ಪತ್ರಗಳ ಸಂಖ್ಯೆ: ಡಿವಿಇ / ಪವಿ/ ಎರಡು/ಪೂರಕ/27 /2011 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ 2009 - 10ನೇ ಸಾಲಿನ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 2 ಪೂರಕ ಪರೀಕ್ಷೆಗಳನ್ನು 
ನಡೆಸಲು ಅವಕಾಶ ಕಲ್ಪಿಸಿ ಆದೇಶಿಸಲಾಗಿತ್ತು. ಮೇಲೆ ( 2)ರಲ್ಲಿ ಓದಲಾದ ಪತ್ರಗಳಲ್ಲಿ ವೃತ್ತಿ ಶಿಕ್ಷಣ ಇಲಾಖೆಯ ನಿರ್ದೇಶಕರು ವೃತ್ತಿ ಶಿಕ್ಷಣದ ಪರೀಕ್ಷಾ 
ನಿಯಮದಂತೆ ಸತತವಾಗಿ ಹಿಂದಿನ 3 ಪರೀಕ್ಷೆಗಳಿಗೆ ಗೈರು ಹಾಜರಾಗುವ ಮುನಾರಾವರ್ತಿತ ವಿದ್ಯಾರ್ಥಿಗಳಿಗೆ ಅನುತ್ತೀರ್ಣ ವಿಷಯಗಳಿಗೆ ಪರೀಕ್ಷೆಗೆ 
ಹಾಜರಾಗಲು ಅವಕಾಶವಿರುವುದಿಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ 2 ಪೂರಕ ಪರೀಕ್ಷೆಗಳನ್ನು 2011 -12ನೇ ಸಾಲಿನಲ್ಲಿ 
ನಡೆಸಲು ಸರ್ಕಾರದ ಅನುಮತಿಯನ್ನು ಕೋರಿರುತ್ತಾರೆ. ಈ ಸಂಬಂಧ ಭರಿಸಬೇಕಾಗಿರುವ ವೆಚ್ಚವನ್ನು ಇಲಾಖೆಯಲ್ಲಿ ಉಳಿಕೆಯಾಗಿರುವ ಮೊತ್ತ ರೂ . 
27.37 ಲಕ್ಷಗಳನ್ನು ಉಪಯೋಗಿಸಿಕೊಳ್ಳಲಾಗುವುದೆಂದು ತಿಳಿಸಿರುತ್ತಾರೆ . 
ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 84 ಟಿವಿ 2011 , ಬೆಂಗಳೂರು, ದಿನಾಂಕ : 10 -01- 2012 
2007 - 08, 2008 -09 ಹಾಗೂ 2009 - 10ನೇ ಸಾಲಿನಲ್ಲಿ ವೃತ್ತಿ ಶಿಕ್ಷಣ ಕೋರ್ಸುಗಳಿಗೆ ದಾಖಲಾಗಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ, ಗೈರು 
ಹಾಜರಾದ ಹಾಗೂ ಪರೀಕ್ಷೆಯಲ್ಲಿ ಅವ್ಯವಹಾರಗಳಿಗೊಳಪಟ್ಟ ವಿದ್ಯಾರ್ಥಿಗಳಿಗೆ ಅವರು ಅಭ್ಯಾಸ ಮಾಡಿದ ಪಠ್ಯ ಕ್ರಮದಲ್ಲಿಯೇ ವಿದ್ಯಾರ್ಥಿಗಳ ಶೈಕ್ಷಣಿಕ 
ಹಿತದೃಷ್ಟಿಯಿಂದ 2011 -12ನೇ ಸಾಲಿನಲ್ಲಿ ತಲಾ 2 ಪೂರಕ ಪರೀಕ್ಷೆಗಳನ್ನು ನಡೆಸಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಅನುಮತಿಸಿ ಆದೇಶಿಸಲಾಗಿದೆ. 

1) ಪೂರಕ ಪರೀಕ್ಷೆಗಳನ್ನು ನಡೆಸಲು 2011 - 12ನೇ ಸಾಲಿನಲ್ಲಿ ನಿಗದಿಯಾಗಿರುವ ಆಯವ್ಯಯದ ಮಿತಿಯೊಳಗೆ ಅಂಗೀಕೃತ ವೆಚ್ಚಗಳನ್ನು 

- ಭರಿಸತಕ್ಕದ್ದು. 
2) ಯಾವುದೇ ಹೆಚ್ಚುವರಿ ಆಯವ್ಯಯ ಕೋರತಕ್ಕದ್ದಲ್ಲ 
3) ಪರೀಕ್ಷೆ ನಡೆಸಲು ಬೇಕಾಗುವ ವೃತ್ತಿ ಶಿಕ್ಷಣ ಇಲಾಖೆಯಲ್ಲಿ ಲಭ್ಯವಿರುವ ಅಂದಾಜು ವೆಚ್ಚ ರೂ . 27 .37 ಲಕ್ಷಗಳನ್ನು ಇಲಾಖೆಯ 

ಉಳಿತಾಯದಿಂದ ಭರಿಸತಕ್ಕದ್ದು. 
4) ಈ ಆದೇಶವನ್ನು ದಿನಾಂಕ 30 -11 -2011ರ ಆರ್ಥಿಕ ಇಲಾಖೆಯ ಅ. ಟಿ. ಸಂಖ್ಯೆ : ಆಇ 833 ವೆಚ್ಚ- 8 2011 ರಂತೆ ಸಮಾಲೋಚಿಸಿ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಪಟಗಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ ) 
ಪಿ . ಆರ್ . 321 

ಶಿಕ್ಷಣ ಇಲಾಖೆ 
( ೫೯೩ ) 


೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಜಿ. ಎಲ್. ಶಿವಕುಮಾರ್ ಬಿನ್ ಲಕ್ಷ್ಮಣ, ಕಿರಿಯ ಸಹಾಯಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಇವರ 

ಮೇಲೆ ವಿಚಾರಣೆ ನಡೆಸಲು ಮಾನ್ಯ ಕರ್ನಾಟಕ ಲೋಕಾಯುಕ್ತಕ್ಕೆ ಅನುಮತಿ ನೀಡುವ ಬಗ್ಗೆ . 
ಉಲ್ಲೇಖ : ಅಪರ ನಿಬಂಧಕರು ವಿಚಾರಣೆಗಳು - 10, ಕರ್ನಾಟಕ ಲೋಕಾಯುಕ್ತ, ಇವರು ಸರ್ಕಾರದ ಪ್ರಧಾನ 

ಕಾರ್ಯದರ್ಶಿಗಳಿಗೆ ಬರೆದಿರುವ ಅ. ಸ. ಪತ್ರ ಸಂಖ್ಯೆ : COMPT / UPLOK/BCD /57/ 2009/ARE-10, ದಿನಾಂಕ 

7 - 12 - 2011 . 
ಪ್ರಸ್ತಾವನೆ : 

ಉಲ್ಲೇಖಿತ ಅರೆ ಸರ್ಕಾರಿ ಪತ್ರದೊಂದಿಗೆ ಸ್ವೀಕೃತಿ ವರದಿಯಲ್ಲಿ ಶ್ರೀ ಜಿ. ಎಲ್. ಶಿವಕುಮಾರ್ ಬಿನ್ ಲಕ್ಷ್ಮಣ, ಕಿರಿಯ ಸಹಾಯಕರು, 
ಬಿ. ಬಿ. ಎಂ . ಅಂಕಪಟ್ಟಿ ವಿಭಾಗ, ಕುಲಸಚಿವರು, ಮೌಲ್ಯಮಾಪನ ಕಛೇರಿ, ಬೆಂಗಳೂರು ವಿಶ್ವವಿದ್ಯಾಲಯ ಇವರು ಕುಮಾರಿ ಬಿ. ಎನ್ . ಸಿತಾರವರಿಗೆ 
ಆರ್. ಸಿ. ಕಾಲೇಜಿನಲ್ಲಿ ಬಿ .ಬಿ . ಎಂ . ವ್ಯಾಸಂಗ ಮಾಡಿ ತೇರ್ಗಡೆ ಹೊಂದಿದ 2ನೇ ಮತ್ತು 3ನೇ ಸೆಮಿಸ್ಟರ್ ಅಂಕಪಟ್ಟಿಯನ್ನು ನೀಡಲು ರೂ . 2, 000.00 
ಗಳಿಗೆ ಒತ್ತಾಯಿಸಿ ಅದರಲ್ಲಿ ರೂ 1,000. 00 ಗಳನ್ನು ಪಡೆದು ಮತ್ತೆ ದಿನಾಂಕ 20 - 11 - 2007ರಂದು ರೂ . 1,000 -00ಗಳ ಲಂಚವನ್ನು ಪಡೆಯುತ್ತಿದ್ದಾಗ 
ಲೋಕಾಯುಕ್ತ ಸಿಬ್ಬಂದಿಗಳಿಂದ ಟ್ರಾಪ್ ಆಗಿದ್ದು , ಈ ಬಗ್ಗೆ ಮಾನ್ಯ ಉಪ ಲೋಕಾಯುಕ್ತರವರು ಕರ್ನಾಟಕ ಲೋಕಾಯುಕ್ತ ಕಾಯಿದೆ 1984ರ ನಿಯಮ 
7(2) ರನ್ವಯ ತನಿಖೆಯನ್ನು ಕೈಗೊಂಡಿರುವುದಾಗಿ ತಿಳಿಸುತ್ತಾ, ಆರೋಪಿತ ನೌಕರನಿಗೆ ಕಾರಣ ಕೇಳುವ ನೋಟೀಸನ್ನು ನೀಡಲಾಗಿ ಅದಕ್ಕೆ ನೀಡಿರುವ 
ಉತ್ತರವು ಒಪ್ಪಲು ತೃಪ್ತಿಕರವಾಗಿಲ್ಲವೆಂದು ತಿಳಿಸಿರುತ್ತಾರೆ. ಆಪಾದಿತ ನೌಕರರು ದುರ್ನಡತೆ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, 
ಸದರಿಯವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ ಹಾಗೂ ಮುಂದಿನ ವಿಚಾರಣೆ ನಡೆಸಲು ಲೋಕಾಯುಕ್ತಕ್ಕೆ ವಹಿಸುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 359 ಯುಬಿವಿ 2011 , ಬೆಂಗಳೂರು, ದಿನಾಂಕ 12 -01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ. ಎಲ್. ಶಿವಕುಮಾರ್ ಬಿನ್ ಲಕ್ಷ್ಮಣ, ಕಿರಿಯ ಸಹಾಯಕರು, ಬಿ . ಬಿ. ಎಂ . 
ಅಂಕಪಟ್ಟಿ ವಿಭಾಗ, ಕುಲಸಚಿವರು, ಮೌಲ್ಯಮಾಪನ ಕಛೇರಿ, ಈಗ ಸಂಖ್ಯಾಶಾಸ್ತ್ರ ಇಲಾಖೆ, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು ಇವರ ವಿರುದ್ದ 
ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 14 - ಎ ರನ್ವಯ ವಿಚಾರಣೆ ನಡೆಸಲು 
ಮಾನ್ಯ ಲೋಕಾಯುಕ್ತಕ್ಕೆ ವಹಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ್‌ರಾವ್ ಕೇಸರ್‌ಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 322 

ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು) 

ಕಂದಾಯ ಸಚಿವಾಲಯ 
ವಿಷಯ : ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣೆ ಕೋಶದ ಐಕಾನ್ ಫೋರ್ಡ್ ವಾಹನ ಸಂ : ಕೆಎ 01 ಜಿಎ 9900ರ ರ 

ಇಂಧನದ ಬಿಲ್ ಪಾವತಿ ಬಗ್ಗೆ , 
ಓದಲಾಗಿದೆ : ಮೆ || ಶೇಷಾದ್ರಿಪುರಂ ಸರ್ವಿಸ್ ಸ್ಟೇಷನ್, ಬೆಂಗಳೂರು ಇವರ ಬಿಲ್ ಸಂ . 07182 , ದಿನಾಂಕ 05 -12 -2011 


ಪ್ರಸ್ತಾವನೆ : 


ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣಾ ಕೋಶದ ಐಕಾನ್ ಫೋರ್ಡ್ ವಾಹನ ಸಂ . ಕೆಎ 01 ಜಿಎ 9900ಗೆ ನವೆಂಬರ್ ತಿಂಗಳಿನಲ್ಲಿ ರೂ . 
7,867/- ಗಳ ಇಂಧನವನ್ನು ಶೇಷಾದ್ರಿಪುರಂ ಸರ್ವೀಸ್ ಸ್ಟೇಷನ್ , ಇವರಿಂದ ತುಂಬಿಸಿದ್ದು, ಸದರೀ ಏಜೆನ್ಸಿಯವರು ಮೇಲ್ಕಂಡ ದಿನಾಂಕದ ಬಿಲ್ಲಿನಲ್ಲಿ 
ಇಂಧನದ ಮೊತ್ತ ಒಟ್ಟು ರೂ . 7,867/- ಗಳನ್ನು ಪಾವತಿಸುವಂತೆ ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಇಟಿಸಿ 2011 , ಬೆಂಗಳೂರು, ದಿನಾಂಕ 02 - 01 - 2012 
ಕಂದಾಯ ಇಲಾಖೆ , ವಿಪತ್ತು ನಿರ್ವಹಣಾ ಕೋಶದ ಐಕಾನ್ ಫೋರ್ಡ್ ವಾಹನ ಸಂ . ಕೆಎ 01 ಜಿಎ 9900ಗೆ ನವೆಂಬರ್ ತಿಂಗಳಿನಲ್ಲಿ 
ಇಂಧನವನ್ನು ಪೂರೈಸಿದ ಒಟ್ಟು ಬಾಲ್ಕು ರೂ . 7,867/- ಗಳನ್ನು (ರೂಪಾಯಿ ಏಳುಸಾವಿರದ ಎಂಟುನೂರ ಅರವತ್ತೇಳು ಮಾತ್ರ) ಶೇಷಾದ್ರಿಪುರಂ 
ಸರ್ವೀಸ್ ಸ್ಟೇಷನ್, ಬೆಂಗಳೂರು ಇವರಿಗೆ ಪಾವತಿ ಮಾಡಲು ಮಂಜೂರಾತಿ ನೀಡಿದೆ. 
ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2245 - 80 -101 - 0 -00 - 0 - 059 ಇತರೇ ಖರ್ಚು ( ಯೋಜನೇತರ) ಇದರಡಿಯಲ್ಲಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಎಂ . ಆನಂದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 323 

ಕಂದಾಯ ಇಲಾಖೆ ( ವಿ.ನಿ, ಮತ್ತು ಸೇವೆಗಳು -2) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೫೯೫ 


ಸಹಕಾರ ಸಚಿವಾಲಯ 
ವಿಷಯ : ಸಿಂಗಸಂದ್ರ ಎಜುಕೇಷನ್ ಸೊಸೈಟಿ ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ 
ಓದಲಾಗಿದೆ : 1) ಸಂಘಗಳ ಜಿಲ್ಲಾ ನೋಂದನಾಧಿಕಾರಿಗಳು; ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಡಿಆರ್ /ಎಸ್ಒಆರ್/ದೂರು/ವಿಚಾರಣೆ /985/2010 -11, ದಿನಾಂಕ 28 -4 - 2011 , 
2 ) ಕಾರಣ ಕೇಳುವ ನೋಟಿಸು ಸಂಖ್ಯೆ : ಸಇ 48 ಸಸಂನೋ 2011 , ದಿನಾಂಕ 7 - 5 - 2011 
3) ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರ ಪತ್ರ ಸಂಖ್ಯೆ : ಆರ್‌ಸಿಎಸ್ / ಎಡಿಎಂ /09 / ಎಸ್ಒಆರ್‌ 

1 /2011 -12 , ದಿನಾಂಕ 29 - 11 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ದಿನಾಂಕ 28 - 04 - 2011ರ ಪತ್ರದಲ್ಲಿ ಸಿಂಗಸಂದ್ರ ಎಜುಕೇಷನ್ ಸೊಸೈಟಿ ಬೆಂಗಳೂರು ಈ ಸಂಸ್ಥೆಯ 
ಸದಸ್ಯರಾದ ಶ್ರೀ ಹೆಚ್. ವಿ. ಗೋಪಾಲರೆಡ್ಡಿ ಮತ್ತು ಇತರರು ದಿನಾಂಕ 1-10 - 2009 ರಂದು ದೂರು ಅರ್ಜಿ ಸಲ್ಲಿಸಿ ಸಂಘದಲ್ಲಿ 1993 -94 ರಿಂದ 
ಯಾವುದೇ ಸಮಿತಿ ಪಟ್ಟಿ ಮತ್ತು ಲೆಕ್ಕಪತ್ರಗಳನ್ನು ಪೋರ್ಜರಿ ಮಾಡಿರುವುದಾಗಿ ತಿಳಿಸಿರುವುದರಿಂದ, ಈ ಬಗ್ಗೆ ಉಭಯತ್ರರರಿಗೆ ನೋಟಿಸ್ ಜಾರಿಗೊಳಿಸಿ 
ವಿಚಾರಣೆ ಮಾಡಲಾಗಿ, ಅರ್ಜಿದಾರರು ಮತ್ತು ಎದುರು ಅರ್ಜಿದಾರರ ಹೇಳಿಕೆಯಲ್ಲಿ ಗಂಭೀರ ಸ್ವರೂಪದ ಆರೋಪಗಳ ಬಗ್ಗೆ ಶಾಸನಬದ್ದ ವಿಚಾರಣೆ 
ನಡೆಸುವುದು ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಶ್ರೀ ಎಂ . ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು -2 ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಸದರಿಯವರು ದಿನಾಂಕ 13 - 09 - 2010 ರಂದು ಕಚೇರಿಗೆ ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿ 
ಗೌವರ್ನಿಂಗ್ ಕೌನ್ಸಿಲ್ ಹಾಗೂ ವಾರ್ಷಿಕ ಸದಸ್ಯರ ಸಭೆಯನ್ನು ನಡೆಸಿರುವುದಿಲ್ಲ ಹಾಗೂ ಗೌವರ್ನಿಂಗ್ ಕೌನ್ಸಿಲ್‌ಗೆ ಚುನಾವಣೆಯನ್ನು 
ನಡೆಸಿಲ್ಲದಿರುವುದರಿಂದ ವಿಶೇಷಾಧಿಕಾರಿಯವರನ್ನು ನೇಮಿಸಿ ಚುನಾವಣೆ ನಡೆಸುವುದು ಸೂಕ್ತವೆಂದು ಅಭಿಪ್ರಾಯ ಪಟ್ಟಿರುತ್ತಾರೆಂದು ಸಂಘಗಳ ಜಿಲ್ಲಾ 
ನೋಂದಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರು ತಿಳಿಸಿರುತ್ತಾರೆ. 

ಸದರಿ ವರದಿಯನ್ವಯ ಸೂಕ್ತ ಕ್ರಮ ಕೈಗೊಳ್ಳಲು ದಿನಾಂಕ 8 - 10 - 2010 ರಂದು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 
25 ( 2)( iii) ರನ್ವಯ ಸಂಘಕ್ಕೆ ರವಾನಿಸಿದೆ. ಆದರೆ ಸದರಿ ಸಂಘವು ವಿಚಾರಣಾವರದಿಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿಕೊಂಡಿರುವ ಬಗ್ಗೆ ಅನುಪಾಲನ 
ವರದಿಯು ಸಂಘದಿಂದ ಸ್ವೀಕೃತಿಯಾಗಿರುವುದಿಲ್ಲ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಸಂಘದ ಗೌವರ್ನಿಂಗ್ ಕೌನ್ಸಿಲ್‌ಗೆ ಚುನಾವಣೆಯನ್ನು 
ನಡೆಸಿ ಹೊಸ ಕಾರ್ಯಕಾರಿ ಮಂಡಳಿಯು ಅಸ್ತಿತ್ವಕ್ಕೆ ಬರಲು ಅನುಕೂಲವಾಗುವಂತೆ ಮೇಲ್ಕಂಡ ಸೊಸೈಟಿಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 
1960ರ ಕಲಂ 27 ಎ ರನ್ವಯ ಆಡಳಿತಾಧಿಕಾರಿಯನ್ನು ನೇಮಿಸಬಹುದೆಂದು ತಿಳಿಸಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 2) ರ ದಿನಾಂಕ 12 - 05 - 2011ರ ಪತ್ರದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಕಾರಣ ಕೇಳುವ 
ನೋಟಿಸನ್ನು ಜಾರಿ ಮಾಡಿ ಸಂಘದಲ್ಲಿ ನಡೆದಿದೆ ಎನ್ನಲಾದ ಕಾನೂನು ಉಲ್ಲಂಘನೆಯ ಬಗ್ಗೆ ತಿಳಿಸುತ್ತಾ, ನಿಮ್ಮ ಸಂಘಕ್ಕೆ ಕರ್ನಾಟಕ ಸಂಘಗಳ 

1960ರ ಕಲಂ 27( ಎ) ಪ್ರಕಾರ ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದು ಎಂಬ ಬಗ್ಗೆ ನಿಮ್ಮ ಲಿಖಿತ/ ಮೌಖಿತ 
ಹೇಳಿಕೆಯನ್ನು ಸೂಚನಾ ಪತ್ರ ತಲುಪಿದ 15 ದಿನಗಳೊಳಗಾಗಿ ಸಲ್ಲಿಸುವಂತೆ, ತಪ್ಪಿದಲ್ಲಿ ನೀವು ಹೇಳುವುದು ಏನೂ ಇಲ್ಲವೆಂದು ಭಾವಿಸಿ 

ಮುಂದಿನ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಲಾಗಿತ್ತು. ಸದರಿ ನೋಟಿಸಿಗೆ ಸಂಘದ ಅಧ್ಯಕರು ದಿನಾಂಕ 1 - 6 - 2011 ರಂದು 
ತಮ್ಮ ಲಿಖಿತ ಹೇಳಿಕೆಯನ್ನು ನೀಡಿರುತ್ತಾರೆ . ಸದರಿ ಹೇಳಿಕೆಯನ್ನು ಹಾಗೂ ಕಾರಣ ಕೇಳುವ ನೋಟಿಸನ್ನು ಲಗತ್ತಿಸಿ ಈ ಬಗ್ಗೆ ಪರಿಶೀಲಿಸಿ ಸಂಸ್ಥೆಗೆ 
ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ನೀಡುವಂತೆ ದಿನಾಂಕ 20 - 6 - 2011 ರಂದು ಸಹಕಾರ ಸಂಘಗಳ 
ನಿಬಂಧಕರು ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 3) ರ ದಿನಾಂಕ 29 - 11 - 2011ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರು ಸಂಘದ 
ಅಧ್ಯಕ್ಷರು ದಿನಾಂಕ 1 - 6 - 2011ರ ಪತ್ರದಲ್ಲಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ನಿಯಮಾನುಸಾರ ಚುನಾವಣೆ ನಡೆಸಲು ಕೋರಿರುವ 
ಹಿನ್ನೆಲೆಯಲ್ಲಿ ಶ್ರೀ ಚನ್ನಬೈರಯ್ಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ ಮಲ್ಲೇಶ್ವರ ಬೆಂಗಳೂರು ಇವರನ್ನು 
ಆಡಳಿತಾಧಿಕಾರಿಯನ್ನಾಗಿ ನೇಮಿಸಬಹುದೆಂದು ತಿಳಿಸಿರುತ್ತಾರೆ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 48 ಸಸಂನೋ 2011, ಬೆಂಗಳೂರು, ದಿನಾಂಕ 06 - 01 - 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸಿಂಗಸಂದ್ರ ವಿದ್ಯಾ ಸಂಸ್ಥೆ ( ರಿ ) ಚನ್ನಕೇಶವ ನಗರ ಬೆಂಗಳೂರು ಈ ಸಂಸ್ಥೆಗೆ 
ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಚನ್ನಬೈರಯ್ಯ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಮಲ್ಲೇಶ್ವರ, ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯಾಗಿ ಆರು (06) ತಿಂಗಳ 
ಅವಧಿಗೆ ನೇಮಿಸಿ ಆದೇಶಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಸ್ಥೆಗೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ 
ಹಸ್ತಾಂತರಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎಸ್. ವಿಶ್ವೇಶ್ವರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ . ಆರ್ , 324 

ಸಹಕಾರ ಇಲಾಖೆ 


352 


FDF837 ODZIE , Ndondo , JJDZJOT 0 , 9009 


XDR - O 


COMMERCE & INDUSTRIES SECRETARIAT 
Sub : Allotment of 20 .48 acres of land in Sy . No. 29 of Chikkanthapura Village , Sandur Taluk , Bellary District 

to M / s. Minera Steel & Power Pvt., Ltd ., ( formerly known as KMMI Steel Pvt., Ltd ,)- fixation of land price . 
Read : 1. Govt. Order No.: CI 84 SPI 2008 (P ), dated 13 -05 - 2008 

2 . Govt . Order No.: CI 84 SPI 2008 (P ), dated 12 -09- 2011 
3 . The Deputy Commissioner, Bellary letter No . 20 /253 /2009 –10 , @ JDOJ 01- 03 – 2010 JOEO 

25/030 /397 /2010 – 11, @ JDOT 26 - 09 -2011. 

4 . M /s. Minera Steel & Power Pvt., Ltd ., letter dated 19 -09 - 2011 
Preamble : 

Project proposal of M /s . Minera steel & Power Pvt., Ltd ., ( formerly known as KMMI Steel Pvt., Ltd .) Bellary to establish 
" Mini Steel Plant- 1.5 Lakhs TPA with 15 MW Power Generation ". With an investment of Rs. 212 crores , in their existing premises of 
Sponge Iron Plant at Sy . No . 131, Yerabanahalli Village, Sandur Taluk , Bellary District was approved vide G .O read at (1) above . 

As per G .O . read at ( 1) the land is to be allotted at guidance value suggested by concerned revenue authorities . 

The DC , Bellary was requested to furnish details . With regard to Guidance Value of lands at Cikkanthapura Village, 
Sandur Taluk , Bellary District. The land earlier acquired for Vijayanagar Steels Ltd ., The land is in the custody of Government of 
Karnataka . 

As per the recommendation of Deputy Commissioner the Guidance Value is Rs. 45 ,000 /-per acre of agricultural land and 
NA charges Rs . 21,778 . 24 /- read at (3 ) above. As per the norms of allotment of undeveloped land for Industrial purpose, the land 
price could be made at twice the guidance value of Agricultural land . 

The Govt. has examined the matter from all aspects 
Hence the following order 

Government Order No. Ci 84 SPI 2008 (P ), Bangalore , dated 09 -01- 2012 
Government is pleased to allot 20 .48 acres of land in Sy . No. 29 of Chikkanthapura Village, Sandur Taluk , Bellary District 
to M /s Minera steel & Power Pvt., Ltd ., (formerly known as KMMI Steel Pvt. Ltd .,) at the price of Rs . 2,44, 400 /- (Rupees Two Lakhs 
Forty Four Thousand Four Hundred only ) per acre for the project approved vide G . O . read at (1) above . This amount has to be 
remitted to Government vide Head of Account " 0852 - 08 -800 -0 -04 -other "Receipts” and approach the Government for lease -cum 
sale -deed execution . 

By Order and in the name of the Governor of Karnataka 

Shivashankar Naik L 

Desk Officer (Technical Cell) (1/0 ) 
P . R . 325 

Commerce & Industries Department 


INFORMATION TECHNOLOGY, BIOTECHOLOGY AND SCIENCE AND TECHNOLOGY SECRETARIAT 

Sub : Karnataka Animation , Visual Effects, Gaming and Comics (KAVGC ) Policy. 
Preamble : 

Karnataka, and particularly Bangalore , being a technology hub is catering to the Hollywood industry which outsources its 
key Animation & Special Effects /Visual Effects to the Animation industry based in Bangalore . The Animation , Visual Effects , Gaming 
and Comics industry is presently concentrated in Mumbai, Pune, Hyderabad , Bangalore and Chennai. This industry is growing in the 
country at a CAGR of 22 % . The focus of business in this industry is entertainment and not the traditional corporate business . There 
is a huge untapped potential and Karnataka has the strengths to lead the industry in view of the high level of technology and 
education available in the State . Around 30 % of the work involved in this sector is technology based and the rest is with the creative 
ingenuity of the personnel. 

The industry has requested the State Government to announce a separate policy for the promotion and development of 
the Animation . Visual Effects , Gaming and Comics industry . The State Government in consultation with the industry association and 
playersh as decided to announce an exclusive policy for the promotion of this sector. The Policy aims at manpower development, 
setting up of necessary infrastructure and capturing a large share of the outsourced international AVGC production . 
Hence , the Order 

Government Order No. ITD 23 MDA 2009 , Bangalore, Dated : 7th January 2012 
In the circumstances explained in the Preamble , Government are pleased to announce the Animation , Visual Effects , 
Gaming and Comics Policy for Karnataka State as annexed to this GovernmentOrder. 

Karnataka Animation , Visual Effects, Gaming and Comics Policy , shall come into force with immediate effect and shall 
remain in force for a period of 5 years or till its revision . 

This order issues with the concurrence of Finance Department vide their U .O . Note NO FD 364 Exp -2/11 dated 3rd 
December, 2011 and Planning Department concurrence vide their U.O . Note No. PD 29 FRO 2010 dated 9th December 2010. 

By Order and in the Name of the Governor of Karnataka 

S . Raju 
Deputy Secretary Government 
Department of Information Technology , Biotechnology 

And Science & Technology 


237 - 0 


POT : 37 ODZIE, TOURI, JUD 238 , 9009 


382 


no 
tin 
ön 
0 
0 
OF 
9 


F 


F 


1 


KARNATAKA ANIMATION , VISUAL EFFECTS 

GAMING AND COMICS 

(KAVGC ) POLICY 
CONTENTS 

Background 
Introduction to AVGC Industry 
Karnataka Animation , VFX Gaming and Comics (KAVGC ) Industry 
Mission Statement 
Objectives 
Development of Quality Human Resources 
Development of AVGC Business through policy Initiatives 
Focus on Awareness and Enterpreneurship 
KAVGC Promotion 
Public - Private Partnership for Fine Art Schools 
KAVGC Centre of Excellence 
KAVGC Venture Capital Fund 
Infrstructure Development-KAVGC Parks 
Key Benefits - opportunities , Growth and Revenue 
Fiscal Incentives and Concessions 
Financial Assistance for Centre of Excellence 

Financial Assistance for Art Schools 
18 . Committee for Selection of Art Schools 

19. Definitions 
BackGround 
Karnataka has a unique distinction among the states of our country . It has a language which has over 2000 years of literature ; 
a culture that is just as old ; enterprising and peace loving people , Bangalore , hub of cutting- edge technology , has placed our 
country as a focal point in the global economy and is also a melting pot of cultures and languages from across the globe. 
The greatest advantage the people of Karnataka enjoy is a proactive Government that has moved step by step with the 
enterprising people of the state . The Government has been supporting a variety of economic and industrial activities, by 
initiating specially designed polcies to promote growth . The IT /ITES Policy is one such success story by the Government which 
has resulted in exponential growth of the IT industry . 
One of the greatest challenges facing our country and our State is the challenge of building capabilities of its population . 
Educated , skilled, healthy and empowered people are an asset to the State . Therefore , the challenge is to ensure that every 
citizen of our state is an asset and is enabled to participate productively in the growth process of our economy. 
Introduction to AVGS Industry 
Still in its developmental phase, the Karnataka Animation , Visual Effects , Gaming and Comics (KAVGC ) sector is striving to 
attain recognition with collective efforts from within the Industry to take it to higher levels of creativity , productivity and 
efficiency. 
The AVGC sector is represented by companies , Joint Ventures, focus groups , consultants and creative professionals . They are 
engaged in the business of conception , production , post- production , media and intellectual property rights management, 
publishing and marketing of animation , visual effects , special effects , editing, digital gaming including mobile -console -desktop 
games (excluding gambling ) and comics content. They also actively promote the products and related services like 
development of software used in pre -production , production and post-production pipelines , education and advanced research , 
development of AVGC subjects, related technology and its business management. 
The quality of animation has improved with the incorporation of 3D effects to enhance visual appeal. Another key trend 
withnessed in the global animation industry is the outsourcing of animation content to Asia . 

The global animation market was estimated to USD 68 billion in 2008 and is expected to grow at a CAGR of 10 per cent 
to reach USD 100 billion by 2012 . The Indian Animation Industry has registered a turnover of USD 494 millions in 2008 and is 
expected to grow at a CAGR of 22 per cent to reach USD 1 billion by 2012. 
The global gaming market was estimated at USD 36 billion in 2008 and is expected to grow at a CAGR of 10 .5 per cent to 
reach USD 53.6 billion by 2012 . 
The Mobile and online gaming segments are relatively new segments in the global gaming arena, but have grown rapidly to 
account for 29 per cent (mobile ) and 24 per cent (online) of the global gaming revenues. Whereas, in India , the Gaming 
segment has registered a turnover of USD 167 millions is expected to grow at a CAGR of 49 per cent to reach USD 830 
millions by 2012. (Courtesy NASSCOM REPORT 2008 -09). 


3505 


FDF &37 ODZIE , Todowo, Joegos 0 , 9009 


2007 -0 


. 


. 


. 


.. 


. 


3. Karnataka Animation VFX Gaming and Comics (KAVGC ) Industry 

Karnataka currently has more than 20 training institutes imparting AVGC related training through more than 60 campuses 
across the state . Currently , more than 10 , 000 students are undergoing training (ABAI STUDY - 2010 ). This figure is likely to 
increase to 25000 by the year 2012 . More than 2000 professionals are employed in the education and animation production 
units in the state apart from web and content development. 

Karnataka AVGC Industry has yet another advantage of having some of the major suppliers to the Industry such as HP < 
AMD, NVIDIA , etc . located within Karnataka and more specifically Bangalore. 

ABAI (The Association of Bangalore Animation Industries) has been active in Bangalore since 2005 and represents the 
AVGC Community in taking the cause of AVGC related activities forward by holding regular state level events and expos 
through private partnerships. 

Karnataka has a rich and diverse heritage of art and culture , and there is a great potential for the talent in the state to 
adapt to AVGC sector, So far, science and technical streams were preferred avenues of the society for employment but the 
AVGC sector will create better employment opportunities to arts stream . Entry of artists into the AVGC Industry is regardless of 
cultural and language backgrounds . There is a requirement of nearly 70 % of creative and artistic employees in this industry , it 
will lead to the economic upliftment of large strata of economically backward sections of the society especially in the rural 
areas 
Mission Statement 

The AVGC policy of Karnataka will lay the foundation to recognize the AVGC sector as an upcoming and high growth 
potential industry in the state . 
To increase the efforts of enhancing investment and growth in the sector and promote job opportunities for the rural 
artist population of Karnataka apart from generating career opportunities for the urban youth . 
Objectives 
Make Karnataka the most favored destination for investment in Animation , Visual Effects Gaming and Comics . 
Encourage and support appropriatemanpower development, infrastructure development and business development. 
Spread awareness and provide multifaceted employment for people in the AVGC sector. 
Bridge the demand and supply gap of human resources in AVGC sector. 
Attract top global companies in the field of AVGC to Karnataka . 
Capture a larger share of outsourced international AVGC work for Karnataka . 
Facilitate a legal framework for IP creation and its protection . 
Promote growth of indigenous digital content education and entertainment for themasses . 
Set up a "CENTER OF EXCELLENCE” with state -of-the -art facilities to act as a catalyst for the AVGC Industry. 

Set up multiple AVGC parks on the SEZ model. 
6 . Development of Quality Human Resources 

Setting up of an AVGC expert panel (AVGC - EP ) comprising of experienced AVGC industry professionals from India 
and abroad . 
AVGC- EP to study , research and report on the current trends and future requrirements of the industry with respect to 
standardization of training, internships and metoring programs to be initiated . 
AVGC - EP will prepare a recommendation for introduction and development of standardized AVGC curriculum in pre 
university and technical courses . 
Focus on grant of recognition and development of AVGC curriculum at university level to offer specialized diploma, 
graduation and post- graduation courses through existing institutions. 
GOK to promote AVGC career opportunities thorugh Seminars , Workshops , competitions and other such promotional 
activities to bring more talented people into the stream irrespective of science or arts background . 
To provide industry ready professions of high caliber, a standardized evaluation mechanism would be devised by an 
Expert Group, Competent Authorities for standardization and certification shall be considered for evaluation and 
placements . 
Recommendation to Banker s Committee to provide financial assistance and Educational loan facilities to students 

pursuing Animation and related Courses . 
Development of AVGC Business through policy initiatives. 
1. Promote Karnataka as a lucrative outsourcing destination . 
2 . Venture Capital funding for new entrants in AVGC . 
3 . Participation in interntional AVGC events /exhibitions/ seminars by setting up Karnataka Pavillion and making 

presentations on capabilities ofKarnataka in the AVGC Sector. 
Visits and participation of SME sector of Karnataka AVGC Companies/Training Institutions in National and International 
events to generate business to be given financial support to meet the costs where ever Government of Karnataka 

participates . 
5 . Measures to encourage JVs between Indian and Foreign entities by providing necessary assistance . 


.. 


.. 


200 - 


FODT :37 DOTIS , TO OS JO, Judijo z n , 9009 


3955 


2. 


6 . To make Karnataka a global brand in the space of digital content creation and entertainmenthub . 
8 . Focus on Awareness and Entrepreneurship 
1. Increase awareness on AVGC and opportunities in the sector in various Cities and Districts by holding workshops and 

training sessions for skilled artisans, students and graduates at different levels . 
2 . Increase employment opportunities and provide economic upliftment to economically disadvantaged sections of the 

society . 
3 . Outreach programs to schools and colleges in private partnerships for generating awareness based on KAVGC 

recommendations. 
4 . Promote AVGC sector as a main stream career opportunity . 

5 . Vocational trainings for increased employment opportunities in the Sector. 
9 . KAVGC promotion 
1. Annual AVGC fests in Bangalore and other parts of the state to encourage students to take up careers in the AVGC 

Sector. 
Invite eminent industry professionals from India and abroad to mentor the AVGC industry from time to time. 
Showcase the traditional and artistic skills for digital content creation from the local talent pool along with the highest level 

of globally accepted benchmarks. 
4 . Outreach programs to schools colleges for generating awareness . 

5 . Annual award formeritorious students to encourage the competitive spirit . 
10 . Public - Private Partnership for promotion of Fine Art Schools 

Fine art schools are a high source of talent but these is a huge gap in their awareness on digital art and animation as a serious 
career opportunity . 
1. 10 fine art colleges across Karnataka would be identified as Digital Art Centres (DAC ) to implement digital art and 

animation curriculum . 

DACs to provide training to prepare final year students for a career in digital art and animation industry . 
3 . DACs to have 20 seater training capacity with state of the art hardware and software . 
4 . DACs to be run on PPP model with a recognized training partner . 

5 . DACs to run on PPP model with GOK providing 25 % and the private funding of 75 % of the total cost. 
11. KAVGC Center of Excellence 

Centre of AVGC Excellence would be set up on Public Private Partnership (PPP ) Mode in Bangalore , for which Government 
will provide financial assistance towards capital expenditure and purchase of equipment. The Centre of Excellence will have a 
Finishing Academy cum Incubation Centre and a Post Production and Digital Intermmediary Facility , to be set up in 2 phases. 
11.1) Phase I-Finishing Academy-cum -Incubation Centre 

A Finishing Academy cum Incubation Centre would be set up in Bangalore in the first phase of the KAVGC Centre of 
Excellence . The State Government will also offer financial assistance for the Academy/Centre towards Capital 
Expenditure such as equipment, infrastructure and software setup estimated to cost about Rs . 50 crores . 
The Incubation Centre would be set up so that small and medium entrepreneurs /professionals can carry out their projects 

in a cost effective manner for International and Domestic Clients . 
11.2 ) Phase II - Post Production and Digital Intermediary (DI) Facility 

In the 2nd phase of the Centre of Excellence , Post production and Digital Intermediary Facility would be set up , estimated 
to cost Rs. 30 crores. The State Government will offer financial assistance for the above facility towards Capital 
Expenditure such as equipment, infrastructure and software setup etc . 
11. 3) Estimated Cost 
Center of Excellence 
Phase 1: Finishing Academy & Incubation Facility 

Rs. 50 crore 
Phase 2 : Post Production & Di Facility 

Rs. 30 crore 
11.4 ) The AVGC Center of Excellence would be set up in 10 - 15 acres of land at Bangalore. The Centre of Excellence 
would be set up on PPP mode, with financial contribution from State Government and Central Government also . The 
Investment in the Centre of excellence would be in the proportion of 20 % by State Government, 30 % by Central 

Government and 50 % by Industry private partners . 
12 . KAVGC Ventures Capital Fund 

Animation , Visual Effects , Gaming and Comics Industry is a capital intensive industry . Though the Industry is part of the 
Entertainment Industry the Risk Capital is based on he blend of service segment and Intellectual Property Creation . The need 
of Venture Capital fund is quite essential for the Entrepreneurs in the Industry to meet the growing demands of the Global as 
well as the Domestic Markets . 
Therefore , a VC Fund for the KAVGC Sector would be set up with an initial fund of Rs. 50 Crores (Rupees Fifty Crores Only ) 
which would be funded jointly by the Government ofKarnataka with Private Venture Capitalists with Government contribution 
of 26 % , to meet the needs of the Entrepreneurs in the State ofKarnataka. The eligibility to avail financial assistance from the 


200 


FDF &37 ODZIE , Todowo, abdegos 0 , 9009 


2008 - 0 


1 . 


fund would depend upon the Technical excellence and Marketability of the Project and a Committee comprising of CEO , 
KITVEN , President, ABAI, President, Karnataka Film Chamber of Commerce, Secretary , Karnataka Chitrakala Parishad and a 

representative of the Dept of IT & BT, Govt. of Karnataka would bemembers . 
13 . Infrastructure Development - KAVGC Parks 
Key initiatives for exports promotion for KAVGC sector is through infrastructural development. The initiatives are : 

Promotion of AVGC Public and Private Parks on the SEZ identified locations/facilities where infrastructure and land would 

be made available to entrepreneurs . 
• Adequate extent of land to be earmarked for the AVGC sector in the proposed ITIR near Bangalore International Airport. 
14 . Key - Benefits - Opportunities , Growth and Revenue 

Policy implementaton and facilitation of resources will propel Karnataka as the most favoured destination for investment in 
AVGC sector in next 3 years . 

Growth in confidence of investors including MNCs to set-up their units in Karnataka and generate foreign exchange for the 
country . 
After recognition as an industry , AVGC sector would be organized and correct assessment of employed personnel and 
revenues can be ascertained . 

The job creation and employment in the AVGC sector would be doubled in the next 3 years. 
4 . The efforts will initiate development of indigenous software solutions in the sector to decrease burden on imports and 

open export opportunities further. 
5 . Incubation centres will increase the number of AVGC units in the State . 

Finishing School - part of Centre of Excellence will start creating industry ready professionals to bridge the gap between 
demand and supply of the industry . 

The AVGC sector revenues in the state will see 40 % growth in next 3 years . 
8 . KAVGC content producers will get opportunities to produce better and more interactive educational and entertainment 

material for broadcast in local and state owned channels . 
9 . Eventually Karnataka would become a global brand , in the space of digital content creation , and an entertainment hub . 
15 . Fiscal Incentives and Concessions 

The AVGC sector in the State would be eligible to avail of the fiscal Incentives and concessions as provided in the Karnataka 

Industrial Policy 2009- 2014 (incentives to units located in Zone -4 would be as applicable to Zone - 3), which are : 
15 .1 Investment Promotion Subsidy : 
a ) Micro Mfg. Enterprises 

Zone -1: 25 % VFA (max. Rs. 10.0 lakhs) 
Zone- 2: 20 % VFA (max. Rs. 7 .5 lakhs) 
Zone- 3: 15 % VFA (Max. Rs. 5 .0 lakhs ) 

Zone -4 : Nil 
b ) Small Mfg . Enterprises 

Zone- 1 : 20 % VFA (max . Rs. 20 . 0 lakhs ) 
Zone - 2 : 15 % VFA (max . Rs. 15 .0 lakhs ) 
Zone- 3: 10 % VFA (max. Rs. 10 .0 lakhs) 
Zone -4 : NIL 
Med . Mfg . Enterprises (Those who employ minimum 25 workers ) 
Zone - 1 : Rs. 30 lakhs 
Zone - 2 : Rs. 20 lakhs 
Zone -3: NIL 

Zone - 4 NIL 
Note : 
(i) 25 % of the subsidy sanctioned amount will be released every year on refund basis towards the payments made by the 

unit in respect of gross VAT, ESI and PF and power tariff. 
In cases of enterprises which do not use power and not covered under VAT , EPF , ESI, the investment subsidy will be 

released against the loan dues. 
(ii) This Incentive is available to enterprises availing term loan to an extent of minimum 50 % of fixed assets only . 

(iii) The unit shall avail the sanctioned subsidy within the period of five years . 
15 .2 Additional subsidy to SC / ST ,Women , Physically challenged , Ex- Servicemen , Enterpreneurs and enterprises coming up in 

most backward taluks of Hyderabad Region . 
Additional 5 % subsidy subject to a Maximum of Rs. 1.00 lakh , Rs. 3.00 lakhs and Rs. 5.00 lakhs for Micro , Small and 
Medium Manufacturing Enterprises respectively. 


200 - 


FIDE837 Odche , ndo wao , Jod 25€ , 9009 


con 


15 .3 Exemption from Stamp Duty 

MSME , Large and Mega Projects: 
Stamp Duty to be paid in respect of (i) loan agreements , credit deeds, mortgage and hypothecation deeds executed for 
availing term loans from State Government and /or State Financial Corporation , Industrial Investment Development 
Corporation , National Level Financial Institutions, Commercial Banks , RRBS , Co -operative Banks , 
KVIB /KVIC , Karnataka State SC /ST Development Corporation , Karnataka State Minority Development Corporation and 
other institutions which may be notified by the Government from time to time for the initial period of five years only and (ii) 
for lease deeds , lease -cum -sale and absolute sale deeds executed by Industrial Enterprises in respect of Industrial plots 
sheds, Industrial tenements , by KIADB , KSSIDC , KEONICS , Industrial Co -operatives and approved private Industrial 
estates shall be exempted as below : 
Zone - 1 : 100 % 
Zone- 2: 100 % 
Zone- 3: 75 % 

Zone-4 : NIL 
15 . 4 Concessional Registration Charges 

MSME, Large and Mega Projects : 
For all loan documents and sale deeds as specified in 2 above , the registration charges shall be at a concessional rate of 

Re. 1 per Rs . 1000 . 
Note : 
(i) The exemption of stamp duty and concessional registration charges are also applicable to lands purchase under Section 

109 of the KLR Act and also for direct purchase of industrially converted lands for the projects approved by 
SHLCC / SLSWCC /DLSWCC . This incentive will also be applicable for the land transferred by KIADB to land owners as 
compensation for the acquired land. 
The exemption of stamp duty and concessional registration charges are also available for registration of final sale deed in 
respect of lands , sheds, plots , industrial tenements after the exourt of lease period at the rate as specified in the industrial 

policy which was in vogue at the time to execution of lease-cum -sale deed . 
15 .5 Waiver of Conversion Fine 

MSWE, Large and Mega Projects : 
The payment of conversion fee for converting the land from agriculture use to industrial use including for development of 
industrial areas by private investors will be waived as detailed below : 
Zone- 1 : 100 % 
Zone - 2 : 100 % 
Zone- 3: 75 % 
Zone-4 : NIL 

Note : The walver of conversion fine will be on reimbursement basis after implementation of projects . 
15 .6 Exemption from Entry Tax 

MSME, Large and Mega Projects : 
In Zone -1 , 2 and 3: 
100 % exemption from payment of ET on "plant & Machinery and Captital Goods for an initial period of 3 years from the 
date of commencement of project implementation . For this purpose , the term , Plant and Machinery and Capital Goods 
also includes plant and machinery , equipment etc., including machineries for captive generation of Electricity. 
On raw materials, inputs , component parts & consumables (excluding petroleum products ) (Wherever applicable ) for a 
period of 5 years from the date of commencement of commercial production . 

Zone - 4 Nil 
15 .7 Incentives for Export Oriented Enterprises 

MSME, Large and Mega Projects : 
15 .7 .1 Exemption from payment of Entry Tax (ET ) 

For 100 % EOUS, 100 % exemption from payment of ET on Plant & Machinery and Capital Goods for an initial 
period of 3 years from the date of commencement of project 
Implementation irrespective of zones . 
For other EOUS, (Minimum Export obligation of 25 % of their total turnover ) 100 % exemption from payment of 
ET on raw materials , inputs, component parts & consumables (excluding petroleum products ) for an initial 

period of 3 years from the date of commencement of commercialproduction in Zone 1, 2, 3 and 50 % in Zone 4 . 
15 .7 . 2 . Refund of Certification Charges : 

Refund of expenses incurred for compulsory making like Conformity Europeene (CE), China Compulsory 
Certificate (CCC) etc ., to the extent of 50 % of expenses subject to a maximum of Rs. 2 .00 lakhs per unit for 
both 100 % and other EOUs in all Zones . 


& 09 


FDF &37 ODZIE , Todowo, Ibalgie , 9009 


200 - 0 


15 . 8 . Subsidy for setting up ETPS 

MSME , Large and Mega Projects : 
One time capital subsidy upto 50 % of the cost of Effluent Treatment Plants (ETPs ), subject to a celling of Rs. 

100 lakhs per manufacturing enterprise in zone- 1, 2 , & 3 and a celling of Rs. 50 lakhs in Zone -4 . 
15 . 9 . Internet Free Loan on VAT 

Large and Mega Projects : 
All new large and mega manufacturing Enterprises established in Zone- 1, 2 and 3 shall be offered interest free 

loan on VAT as specified below : 
Investment range on fixed Min . Direct Emp . (Nos.) 

Quantum of Interest free loan 
assets (Rs. in Crores) 
10 (Value of plant & machinery Minimum 100 employment and additional 20 50 % of assessed gross VAT for initial 5 
50 

employment for every Rs . 10 Crore years subject to the max. of 100 % of total 
investment 

value of fixed assets. Repayment of the 
loan shall be in 3 annual installments after 5 

years . 
51-250 

Minimum 200 employment and additional 20 | 50 % of assessed gross VAT for initial 6 
employment for every Rs . 50 Crore years to the max. of 75 of total value of fixed 
investment 

assets . Repayment of the loan shall be in 3 

annual installments after 6 years . 
251 - 1000 

Minimum 400 up to Rs. 300 Crores and 50 25 % of assessed gross VAT for initial 7 
additional employment for every Rs. 100 years subject 10 the max . Of 50 % of total 
Crores additional investment 

value of fixed assets . Repayment of the 
loan shall be in 4 annual installments after 7 

years . 
1001- 3000 

Minimum 750 for Rs . 1000 Crores and 25 % of assessed gross VAT for initial to 
additional 25 for every Rs. 100 Crores years subject to the max . of 50 % of total 
additional investment 

value of fixed assets. Repayment of the 
loan shall be in 4 annual installments after 

10 years . 
More than 3000 1250 

25 % of assessed gross VAT for initial 15 
years subject to the max. of 50 % of total 
value of fixed assets . Repayment of the 
loan shall be in 5 annual installments after 

12 years . 
Zone- 4 : NIL 
15 . 10 . Anchor Unit Subsidy 

Anchor unit subsidy of Rs . 100 lakhs shallbe offered for the first two manufacturing Enterprises with minimum 
employment of 100 members and minimum investment of Rs. 50 Crores in each of the taluks coming in zone - 1, 
2 & 3 will be offered. This subsidy will be applicable only in taluks where no industrial Enterprises with 

investment of Rs. 50 Crores and above exist at present. 
15 . 11. Special Incentives for Enterprises coming up in low HDI districts 

Only for Large & Mega Projects : 
New large scale Enterprises setting up facilities in six districts having bottom most Human Development Index 
(HDI) and employing atleast 75 % local persons as definied in the Sorojini Mahishi recommendations will be 
offered 75 % reimbursement of expenditure on account of contribution towards Employees State Insurance 
( ESI) and Employees Provident Fund (EPF) Scheme for a period of initial five years . 
However, these benefits over a period of five years will be limited to 25 % of value of fixed capital investment. 
The amount of reimbursement will be paid annually based on minimum statutory limit subject to the condition 
that the unit has paid as contribution towards ESI & EPF on the due dates. Following are the six districts having 
bottom most Human Development Index : 
SI. 
District 

HDI* (2001) 


No . 


2 


Bagalkot 
Bijapur 
Koppal 
Chamarajanagar 


0 .591 

0 .589 
| 0 .582 

0 .576 


4 


237 - 0 


BIOTE37 ODE TI, TOOOOO, JJ2JT 0 , 9009 


& 02 


5 Gulbarga 

0 . 564 
Raichur 

0 .547 
* As per Karnataka Human DevelopmentReport - 2005 published by the Department of Planning & Statistics , Government 
of Karnataka . 
15 . 12 . Technology upgradation , quality Certification and Patent Registration 

Micro & Small Mfg . Enterprises : 
15 . 12 . 1 Interest Subsidy on TU Loan : Zone - 1 , 2 , 3 : 5 % on loans availed from KSFC , KSIIDC & Scheduled 

Commercial Banks, which are not covered under CLCSS of Gol. 
15 . 12 .2 ISO series certification : Zone - 1, 2 , 3 & 4 : 75 % of cost (max. Rs . 75 ,000) 
15 . 12 .3 BIS Certification : 50 % of fees payable to BIS . (max . Rs. 20,000 ) and 25 % of cost (max . Rs. 50 ,000 ) for 

purchase of testing equipments as approved by BIS . 
15 . 12 . 4 Patent registration : 75 % of cost of fees payable to Patent Office (max. Rs. 1.25 lakhs ) and 50 % of cost (max . 

Rs . 75 , 000 ) towards attorney fees , patent search etc . 
15 . 12 .5 Technology Adoption : 25 % of cost (max . Rs. 50 ,000 ) for adopting technology from recognized national 

laboratories 
15 . 12 .6 Technology Business Incubation Centre : 25 % of the project cost (max. Rs. 50 lakhs ) 
15 .13 Water harvesting /conservation Mesures 

Small & Medium Mfg . enterprises in all Zones. 
15 .13. 1 Rain Water harvesting: 50 % of cost (max . Rs . 1 lakh ) 
15 . 12 .2 Waste water recycling : 50 % of cost (max. Rs. 5 lakh ) 
15 .12. 3 Zero discharge process: 50 % of cost (max. Rs. 5 lakh ) 
15 . 14 . Energy Conservation 

Small & Medium Mfg . enterprises in all Zones 
Practicing Energy Conservation measures resulting in reduction of Energy Consumption of atleast 10 % of 
earlier consumption : 10 % of capital cost (max. Rs. 5 lakh ) Use of non -conventional energy sources : 10 % of 

capital cost (max . Rs . 5 lakh ) 
15 . 15 . Addl. Incentives to the enterprises following Reservation Policy of the State 

Medium , Large and Mega Manufacturing Enterprises in all zones employing more than 100 persons : 50 % 
reimbursement of expenditure incurred for employees coming under reserved category towards contribution of 

ESI & EPF schemes for a period of initial 5 years . 
15 . 16 . Refund of cost incurred for preparation Project Reports 

Micro & Small Mfg . Enterprises : Zone - 1 , 2 and 3 : 
The cost incurred for preparation of project reports by TECSOK /CEDOK /KSFC or any recognized institutions for 

availing loans shall be reimbursed to the maximum of Rs. 10 ,000 /- per unit subject to financing of the unit. 
16 . Financial Assistance for Centre of Excellence : 

In addition to the above , State will provide funding/ financial assistance for the following : 
| 16 .1 . Finishing Academy and inubation Centre - CoE 

(State Government s Contribution : 20 % Rs. 10 Crores 
16 .2 . Post Production & Di Facility - CoE 

(State Government s Contribution : 20 % ) Rs. 6 Crores 
16 . 3 . Financial Assistance for IP Creation 

Rs. 1 Crore 
16 .4 . Delegations to Animation Seminars/Conferences 
(Rs. 40 lakhs per annum for 5 years) 

Rs . 2 Crore 
16 .5 . Financial Assistance towards Training 

Workshops and sessions for skilled artisans , 

Students and graduates at different levels Rs. 1 Crore 
16 .6 . Financial Assistance for setting up 
Digital Art Centres 

Rs. 5 Crores 
17 . Financial Assistance for Art Schools : 

Government will provide an amount of Rs. 10 lakhs to each of the identified 10 Art Schools in the districts of Gulbarga, 
Bidar, Belgaum , Dharwad , Gadag , Raichur, Bellary , Chitrdurga , Chamarajanagar and Tumkur for procurement of 

computer systems and related software /instruments to digitize the Art teaching process . 
18 . Committee for Selection of Art Schools 

Applications will be invited from Art Schools and a Committee comprising of the following would select the eligible 
schools: 
1. Director, Department of IT & BT ,GOK , Chairman 


cos 


FDF &37 ODZIE , Todowo, Jodegos 0 , 9009 


200 - 0 


ajo 


Chairman ,Karnataka Chalanchitra Academy 
3. Director Department of Kannada and Culture, Gok 
4 . Director Department of Information , Gok 
5 . President, ABAL 

6 . Any other Invites to be decided by Chairman (Director IT & BT ) 
19 . Definitions 
• Animation - Animation is the technology of displaying frames in succession to create an illusion ofmotion . Animation 

is used in entertainment, education , design , gaming , simulations etc . It is basically categorized into 2D traditional 
animation that is done manually by hand and 3D - digital animation that is done by using various software applicants . 
It is finding its use in mobiles, software applications, movie visual effects , visual communication and advertising. 
Animation Education - This segment of the industry covers training institutions across the State . It provides 
animation related education services and severes as a catalyst for access to talent in the growing industry . 
Animation Entertainment - This segment broadly covers animated movies TV broadcast shows, animation 
advertising and the direct-to DVD format of animated content. VFX is not a part of this segment. 
Chroma Keying - Chroma key is a technique formixing two images or frames together, in which a color (or a small 
color range ) from one image is removed (ormade transparent), revealing another image behind it. This technique is 
also referred to as colorkeying. colour -separation overlay , greenscreen , and bluescreen . 
Comics - The term derives from the mostly humorous early work in the medium , and came to apply to that form of 
the medium including those far from comic . The sequential nature of the pictures , and the predominance of pictures 
over words , distinguishes comics from picture books. Comics are combination of cartoon with a story line, laid out in 
a series of pictorial panels across a page or a digital media and concerning a continuous character or set of 
characters whose thoughts and dialogues are indicated by means of “balloons” containing written speech . The comic 
strip form can be employed to convey a variety of messages (e . g ., advertisemtns , value education , entertainment, 
etc .). 
Compositing - Compositing is the combining of visual elements from separate sources into single images, often to 
create the illusion that all those elements are parts of the same scene . 
Custom Content Development - This segment covers the development of animation content for e -education and 
specialized content development. Specialized content may include animation for medical purposes, as well as 
military terrain and driving simulation training . The multimedia segment covers multimedia content on the web , such 
as flash and other content. 
Direct to DVD - A film that is released direct- to -video (also known as made-for -video , straight- to video and straight 
to -DVD ) is one which has been released to the public on home video formats (historically VHS ) before or without 
being released in movie theaters or broadcast television . 
Gaming - Video Games are software applications that involve interaction with a user interface to generate visual 
readback on a display device . Interactive games are used for entertainment, education ( edutainment) and for non 
enertainment applications such as serious games ( games that are designed primarily to convey information or a 
learning experience of some sort) and simulation . The electronic systems used to play video games are known as 
platforms; examples of these are personal computers, video game consoles such as playstation , Xbox and Nintendo 
Wii, handheld consoles such as Nintendo Gameboy Advance , Playstation Portable (PSP ) and mobile devices such 
as mobile phones and iphones . The Internet is also a platform for various forms of web based games. 
For the purpose of clarity , gambling software applications are not a part of interactive games . 
Game Art - Video game art Involves the use of patched or modified video games or the repurposing of existing 
games or game structures . 
Key Frame Animation - A key frame in animation and filmmaking is a drawing that defines the starting and ending 
points of any smooth transition . They are called "frames" because their position in time is measured in frames on a 
strip of film . 
MMORPG - Massively multiplayer online role playing games. These are role-playing games where thousands of 
gamers play strategy or action themebased games in a virtual and persistent end-user through the World Wide Web , 
by way of a Web browser or other Web - enabled software like Internet television clients, micro blogging clients and 
RSS readers . 
NGN Consoles - Next generation gaming consoles. NGN consoles are advanced console machines usually 
introduced at the end of a console cycle . 
Pipeline - In computing, a pipeline is a set of data processing elements connected in series , so that the output of 
one element is the input of the next one. 
Render Farm - A render farm is a computer cluster built to render computer generated imagery (CGI), typically for 
film and television visual effects, using offline batch processing . 


287 - 0 


FDDE837 OZDO , TODO JUOD , JOOXJOF O , gong 


& 039 


Storyboarding - Storyboards are graphic organizers such as a series of illustrations or images displayed in 
sequence for the purpose of pre-visualizing a motion picture , animation , motion graphic or Interactive media 
sequence, including website interactivity . 
Tie Ratio - It is defined as the ratio of the Installed base of consoles to the number of software sales in a market. 
VFX - Stands for Visual effects. It is the grouping of various processes by which imagery can be created without 
actually shooting for it live . It can also be used to enhance a live footage to exhibit sequences which would be 

impossible or not feasible to shoot live . 
Wire Removal - Wire removal is a visual effects techniques used to remove wires in films, usually used as a safety precaution or to 
simulate flying in actors orminilatures . 

S. Raju 

Deputy Secretary Government 
PR No. 309 

Department of Information Technology, Biotechnology 

And Science & Technology 
COMMERCE & INDUSTRIES SECRETARIAT 
Sub : Formation of Special Investigation Team (SIT) to carry out further investigation - regarding . 
Read : Letter No: DMG /MLS/ 2011 - 12 :5424 dated : 15 /12/2011 of Director, Department of mines and 

Geology , Bangalore. 
Preamble : 

The State Government had referred several issues concerning Illegal Mining in the State , after framing comprehensive 
terms of reference to the Honb le Lokayukta for investigation under Section 7 (2A ) of Karnataka Lokayuktha Act 1984 . The Hon ble 
Lokayukta has submitted a detailed investigation report (Part -II) to the State Government on 27 /07 /2011 containing many chapters 
and annexure . The State Government constituted High Level Committee under the Chairmanship of the Additional Chief Secretary 
to advise the Government regarding ways and means of implementation of recommendations contained in the Hon ble Lokayukta s 
report . The High Level Committee has submitted its final report to the State Government on 24 /10 /2011. 

The High Level Committee in its report has recommended to constitute the Special Investigation Team (SIT) consisting of 
an interdisciplinary team of experts of the departments like Home, Mines and Geology , Commercial Tax , Forest, Revenue etc., or 
designate an appropriate agency to carry out further investigation wherever the Hon ble Lokayukta has recommended for in -depth 
investigation in the matters like Illegal Mining , Illicit Extraction of Iron Ore and Transportation for Local Consumption and export, 
cases of benamitransactions, Formation of Front Companies for the purpose of Evasion of Tax , Money Laundering and Parking of 
unaccounted wealth in tax havens. 

The Government has agreed in principle to constitute Special Investigation Team as per recommendation of High Level 
Committee . 

The Director, Mines and Geology in his letter dated : 15 /12/2011 read at above (1) has requested to constitute Special 
Investigation Team . 
The proposal has been examined in detail and decided to constitute Committee /Team . Hence , the following order : 

Government Order No: Cl. 282 :MMM .2011, Bangalore , Dated : 09 /01/2012 . 
In the circumstances explained in the preamble , the Government is pleased to constitute the following Special 
Investigation Team (SIT ) to carry out further investigation in the matters like Illegal Mining , Illicit Extraction of Iron Ore and 
Transportation for Local Contruciton and export, cases of benami transactions, Formation of Front Companies for the purpose of 
Evasion of Tax ,Money Laundering and Parking of unaccounted wealth in tax havens: 
Shri Deepak Sarmah , IFS , 

Chairman 
Additional Principal Chief Conservator of Forest 
2 . Shri Shivakumar, IPS ., 

Member 
Inspector General of Police . (Fire Force ) 
Shri H . R . Srinivas IAS., 
Director, 

Member 
Department of Mines and Geology. 
Shri Amlan Adithya Biswas , IAS ., 

Member 
Deputy Commissioner , Bellary . 
Shri J. Ramalinge Gowda, 
Additional Commissioner 

Member 
Department of Commercial Taxes . 
Shri Richard V .D Souza , 
Joint Commissioner (Admn), 

Member 
Department of Transport. 
Shri D .R . Veeranna, 
Additional Director (Mineral), 

Convener 
Department of Mines and Geology. 


೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


ಕ್ರಮ 


The Special Investigation Team can co -opt any State government officer to be its member and may also invite any officer 
for the meetings, if it feels necessary to do so . 

The Special Investigation Team shall look in to the issues enlisted in the Annexure and also investigate such issues that 
may be entrusted to it by the Govenrment from time to time. 

The Special Investigation Team shall submit its report to the Governmentwithin a period of three months. 

A separate Government order will be issued providing for a support team consisting of officers of different departments 
which will work under the Special Investigation Team directly . 

By Order and in the name of the Governor of Karnataka 

M . V . Shivasubramani 

Under Secretary to Government (Mines) 
P . R . No : 326 

Commerce & Industries Department 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಯಾದಗಿರಿ ಜಿಲ್ಲೆಗೆ ವಿವಿಧ ವೃಂದದ ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ/59/ ಭೂದಾಪು 2008, ದಿನಾಂಕ: 26/ 12 /2009. 

2. ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 216 /ಕೈಸೇವಿ/2009 ( ಭಾಗ - 1), ದಿನಾಂಕ: 19/ 05/ 2010 . 
3. ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ: ಆಡಳಿತ/ಸಿಬ್ಬಂದಿ - ಇ - 2/ 12 /2009 -10, ದಿನಾಂಕ: 

04/09 / 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆಯನ್ನು ವಿಭಜಿಸಿ, ಯಾದಗಿರಿ ಪಟ್ಟಣವನ್ನು ಕೇಂದ್ರಸ್ಥಾನವನ್ನಾಗಿಸಿ. 
ಹೊಸದಾಗಿ ಯಾದಗಿರಿ ಜಿಲ್ಲೆಯನ್ನು ರಚಿಸಿ, ದಿನಾಂಕ: 30/12 /2009 ರಿಂದ ಜಾರಿಗೆ ಬರುವಂತೆ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 

- ಮೇಲೆ ಓದಲಾದ ಕ್ರ. ಸಂ . ( 2) ರ ಆದೇಶದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಯಾದಗಿರಿ ಕಚೇರಿಯ ರಾಜ್ಯವಲಯ / ಜಿಲ್ಲಾ ಪಂಚಾಯತ್ 
ವಲಯಗಳಿಗೆ Ad- hoc ಆಧಾರದ ಮೇಲೆ ಹುದ್ದೆಗಳನ್ನು ಸೃಜಿಸಿ/ ಸ್ಥಳಾಂತರಿಸಿ, ಸರ್ಕಾರದ ಮಂಜೂರಾತಿ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ . ( 3) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. 
ಬೆಂಗಳೂರು ಇವರು ಹೊಸದಾಗಿ ಸೃಜಿನೆಯಾಗಿರುವ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ಈ ಕೆಳಕಂಡ ಹುದ್ದೆಗಳನ್ನು ಹೊಸದಾಗಿ 
ಸೃಜಿಸಿ ಮಂಜೂರು ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಅಧಿಕಾರಿಗಳ ಮತ್ತು 

ಹೊಸದಾಗಿ 
ಹುದ್ದೆ 

ವೃಂದ 
ಸಂಖ್ಯೆ 

ನೌಕರರ ಸಂಖ್ಯೆ | ಸೃಜಿಸಿರುವ/ಸೃಜಿಸುವ ಹುದ್ದೆಗಳು 
ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು | 
ಶಿಘ್ರಲಿಪಿಗಾರರು 
ಡಿ ದರ್ಜೆ 

2 | 2 

ಒಟ್ಟು 
ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 216 ಕೈಸೇವಿ 2009 ( ಭಾಗ - 2) ಬೆಂಗಳೂರು, ದಿನಾಂಕ: ೨ /01/ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹೊಸದಾಗಿ ರಚಿಸಿರುವ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ಈ 
ಕೆಳಕಂಡ ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸಲು ಹಾಗೂ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಸದರಿ ಹುದ್ದೆಗಳನ್ನು ಭರ್ತಿ 
ಮಾಡಲು ಪ್ರಸ್ತುತ ಜಾರಿಯಲ್ಲಿರುವ ಆರ್ಥಿಕ ಮಿತವ್ಯಯ ಆದೇಶವನ್ನು ಸಡಿಲಿಸಿ ಸರ್ಕಾರವು ಆದೇಶಿಸಿದೆ. 

ಹುದ್ದೆಗಳ 
ಹುದ್ದೆಯ ಪದನಾಮ 
ಸಂಖೆ, 

ಸಂಖ್ಯೆ 
1. | ಅಧೀಕ್ಷಕ 

- 01 
ಪ್ರಥಮ ದರ್ಜೆ ಸಹಾಯಕ 

- 01 
ಶೀಘ್ರಲಿಪಿಗಾರ 
ಗೂಪ್ ಡಿ 

- 01 

04 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1682 ವೆಚ್ಚ-1 2011, ದಿನಾಂಕ : 20 /12 /2011ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್. ಎಸ್ . ವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, 
ಪಿ .ಆರ್: 327 

(ಸೇವೆಗಳು) 


೧೭] 


೧೦|೧೦| 


ಕ್ರಮ 


01 


ಒಟ್ಟು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 

೬೦೭ 
ಇಂಧನ ಸಚಿವಾಲಯ 
ವಿಷಯ : ಮೆ :: ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30.60 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 1.7 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್‌ರವರಿಗೆ 

ವರ್ಗಾವಣೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇನ್ 337 ಎನ್‌ಸಿಇ 2006, ದಿನಾಂಕ: 16 /10/ 2006 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಇನ್ 09 ಎನ್‌ಸಿಇ 2007, ದಿನಾಂಕ: 12 / 01 / 2007. 
3. ಸರ್ಕಾರಿ ಆದೇಶ ಸಂಖ್ಯೆ : ಇನ್ 432 ಎನ್‌ಸಿಇ 2010 , ದಿನಾಂಕ: 16 /02 /2010. 
4 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 318 ಎನ್ಸಿಇ 2011, ದಿನಾಂಕ: 26 / 07 /2011. 
5. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED /08/ GH-1. 7 ( GNS - 32 & 33)/ RSP/2011 / 4500 , ದಿನಾಂಕ: 30 /11 /2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಆರ್. ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಕಂಪನಿಗೆ ದಾವಣಗೆರೆ , 
ಬಳ್ಳಾರಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ 63 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2 ) ರ ಸರ್ಕಾರಿ ಆದೇಶದಲ್ಲಿ ಮೆ : ಆರ್‌. ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಹೆಸರನ್ನು ಮೆ : 
ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಅನುಮತಿಸಿರುವ ಒಟ್ಟು ಸಾಮರ್ಥ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನುಮತಿಸಿರುವ 
ಆಂಶಿಕ ಸಾಮರ್ಥ್ಯವಾಗಿರುವ 7 ಮೆ . ವ್ಯಾ . ಸಾಮರ್ಥ್ಯವನ್ನು 30 .60 ಮೆ . ವ್ಯಾ . ಗೆ 25 ಮೆ . ವ್ಯಾ . ವಿದ್ಯುತ್ತನ್ನು ರಾಜ್ಯದ ಗ್ರಿಡ್‌ಗೆ ಸರಬರಾಜು ಮಾಡತಕ್ಕದ್ದು 
ಹಾಗು ಈ ಯೋಜನೆಯನ್ನು ದಿ: 31 /3 /2011ರೊಳಗೆ ಅನುಷ್ಟಾನಗೊಳಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಹೆಚ್ಚಿಸಲು ಮೇಲೆ (3 ) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು 
ದಿನಾಂಕ: 31/12 /2011 ರವರೆಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ : ಆರ್‌ಎಸ್ ಆರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 30 .60 
ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 1.7 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ : ಗೋಲ್ಡನ್ 
ಹ್ಯಾಚರೀಸ್ ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಯೋಜನೆಯು ಖಾಸಗಿ ಜಮೀನಿನಲ್ಲಿ ಬರುತ್ತದೆ ಮತ್ತು ಈ 
ಯೋಜನೆಯನ್ನು ದಿನಾಂಕ: 31/12 /2011ಕ್ಕೆ ಅನುಷ್ಠಾನಗೊಳಿಸಲಾಗುವುದೆಂದು ಸಹ ತಿಳಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 446 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ: 10 / 01 / 2012 
ಮೆ :: ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 30.60 
ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 1.7 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ಕಂಪನಿಯವರಿಗೆ 
ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ: 

Schedule 
Lacation and District 

Description 
Nej village , Chikkodi Taluk , 

The identified potential comprises of two areas and 
Belgaum District. 

mixture of hill and plains. Area A is spread N - E 
direction of Shiragaon . Whereas Area B is located in 
South of Girgaon and is spread in E - W directions. 
The Geographical co- oridinates of Area - A & Area- B 
are as follows : 
Area - A : 
Latitude : 1627 32” - 1630³0 ” N 
Longitude: 7431 06 ” - 743257 ” E 
Ridge peaks : 620 & 647m AMSL. 
Area - B : 
Latitude: 1625²52 ” - 1626²41 ” N 
Longitude: 743052” - 7432²41 ” E 
Ridge peaks : 720m AMSL . 

Toposheet: 47 L /11 

Land details of the project 
Village 

Land 

No . of Extent in land | WTG Locati 
Taluk & District 
Name 

Sy.No WTGs 

(Acres ) 

on No . 

412/ 4 & 
Nej 

1 No. 

2 Acres GNS 32 
Chikkodi/ Belgaum 

412/ 5 
Nej 0 . 85 403/ 1 || 1 No . 

2 Acres 

GNS 33 
- Total | 1 . 70 

2 Nos . | 4 Acres 


MW 


0 . 85 


೬೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


1. ಮೆ :: ಗೋಲ್ಡನ್ ಹ್ಯಾಚರೀಸ್ ರವರು ಇತ್ತೀಚಿನ ಆದೇಶದನ್ವಯ ಕೆ. ಆರ್. ಇ. ಡಿ. ಎಲ್. ರವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು . 

ಸದರಿ ಯೋಜನೆಯನ್ನು ದಿನಾಂಕ: 31/01/2012 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. ಈ ಕುರಿತಂತೆ ಕ್ರೆಡಲ್ ಅಭಿವೃದ್ಧಿದಾರರಿಂದ ಒಪ್ಪಿಗೆ 

ಪತ್ರ ಪಡೆಯತಕ್ಕದ್ದು (commitment letter). 
3 . ಮೆ :: ಗೋಲ್ಡನ್ ಹ್ಯಾಚರೀಸ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇವರೊಂದಿಗೆ 

ಮಾಡಿಕೊಳ್ಳತಕ್ಕದ್ದು. 
4 . ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯು 

ಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ. ಕೃಷ್ಣಪ್ಪನವರ್ 
ಪಿ .ಆರ್: 328 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ವಿತರಣಾ ಕಂಪನಿಗಳಿಗೆ ವಿದ್ಯುತ್ ಹಂಚಿಕೆ 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇನ್‌ಎನ್ 45 ಪಿಎಸ್ಆರ್ 2006 , ದಿನಾಂಕ: 22 /04 /2006 . 

2 . ಪತ್ರ ಸಂಖ್ಯೆ : ಇಎನ್ 70 ಇಎಮ್‌ಸಿ 2009, ದಿನಾಂಕ: 10 /11/2009. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 126 ಇಎಮ್‌ಸಿ 2017 , ದಿನಾಂಕ : 24/03 /2010. 
4, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 126 ಇಎಮ್‌ಸಿ 2010, ದಿನಾಂಕ: 12 /10 /2011. 

5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 81 ಇಎಮ್‌ಸಿ 2010, ದಿನಾಂಕ: 03 /01/2011. 
ಪ್ರಸ್ತಾವನೆ: 

ರಾಜ್ಯ ಸರ್ಕಾರವು ಆದೇಶ ಸಂಖ್ಯೆ ಇಎನ್ 126 ಇಎಂಸಿ 2010 ದಿನಾಂಕ: 24/03/2010ರಲ್ಲಿ ತಿಳಿಸಿರುವಂತೆ, ರಾಜ್ಯದಲ್ಲಿ ವಿವಿಧ 
ಮೂಲಗಳಿಂದ ನಿತ್ಯ ಲಭ್ಯವಿರುವ ಒಟ್ಟಾರೆ ವಿದ್ಯುತ್ ಪ್ರಮಾಣದಲ್ಲಿ ಎಲ್ಲಾ ವಿತರಣಾ ಕಂಪನಿಗಳಿಗೆ ಕೆಳಕಂಡಂತೆ ಶೇಕಡಾವಾರು ಪ್ರಮಾಣದಲ್ಲಿ ವಿದ್ಯುತ್ 
ಹಂಚಿಕೆ ಮಾಡಲಾಗಿರುತ್ತದೆ. 
ವಿತರಣಾ ಕಂಪನಿ | 

ಶೇಕಡಾವಾರು ವಿದ್ಯುತ್ ಹಂಚಿಕೆ ಪ್ರಮಾಣ 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

8. 33 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

| 

18. 18 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

13 .26 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ 

10. 61 
ಒಟ್ಟು 

100 . 00 
ವಿತರಣಾ ಕಂಪನಿಗಳಿಗೆ ವಿದ್ಯುತ್ ಹಂಚಿಕೆ ಪ್ರಮಾಣವನ್ನು ಕಂಪನಿಗಳು ನಿತ್ಯ ಬಳಸುವ ಸರಾಸರಿ ವಿದ್ಯುತ್ ಪ್ರಮಾಣವನ್ನು 
ಗಮನದಲ್ಲಿಟ್ಟುಕೊಂಡು ಹಂಚಿಕೆ ಮಾಡಲಾಗಿರುತ್ತದೆ. ಪ್ರತಿ ವರ್ಷದ ವಿದ್ಯುತ್ ಬಳಕೆಯ ಪ್ರಮಾಣಲ್ಲಿ ಸರಾಸರಿ ಶೇ . 8 ರಷ್ಟು ಬೆಳವಣಿಗೆ 
ಕಂಡುಬಂದಿರುತ್ತದೆ. ಮತ್ತು ಋತುಮಾನ ಬದಲಾವಣೆಗಳಿಂದಾಗಿ ಕೆಲವು ವಿತರಣಾ ಕಂಪನಿಗಳಲ್ಲಿ ಹಂಚಿಕೆ ಮತ್ತು ಬಳಕೆ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು 
ಬಂದಿರುತ್ತದೆ. ಇತ್ತೀಚಿನ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 126 ಇಎಂಸಿ 2010 ದಿನಾಂಕ: 12 /10/2011ರಲ್ಲಿ ತಿಳಿಸಿರುವಂತೆ ವಿದ್ಯುತ್ ಸರಬರಾಜು 
ಕಂಪನಿಗಳು ವಿವಿಧ ಮೂಲಗಳಿಂದ ಖರೀದಿಸುವ ವಿದ್ಯುತ್ತಿನ ಪ್ರಮಾಣವನ್ನು ಮರು ಹಂಚಿಕೆ ಮಾಡಲಾಗಿರುತ್ತದೆ. ಇದರ ಉದ್ದೇಶವು ವಿವಿಧ 
ಕಂಪನಿಗಳ ಆರ್ಥಿಕ ಹೊರೆಯನ್ನು ಸರಿದೂಗಿಸಿ, ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಿಂದ KERC 
ಯವರ ಸೂಚನೆ ಮೇರೆಗೆ ಮರು ಹಂಚಿಕೆ ಮಾಡಲಾಗಿದೆ. ಈ ಮರು ಹಂಚಿಕೆ ಪ್ರಮಾಣವು ಕಂಪನಿಗಳು ವಿವಿಧ ಮೂಲಗಳಿಂದ ವಿದ್ಯುತ್ 
ಖರೀದಿಸುವ ಬಿಲ್ ಪಾವತಿ ಉದ್ದೇಶಕ್ಕಾಗಿ ಮಾತ್ರ ಬಳಸಬಹುದಾಗಿದೆ. ಈ ಸಂಬಂಧವಾಗಿ ವಿವಿಧ ಮೂಲಗಳ ವಿದ್ಯುತ್ ಖರೀದಿಸುವ ಪ್ರಮಾಣ ಮತ್ತು 
ನಿತ್ಯ ವಿದ್ಯುತ್ ಬಳಕೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು, ಈ ಅಸಮತೋಲವನ್ನು ಸರಿಪಡಿಸುವ ಉದ್ದೇಶದಿಂದ ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ದಿನನಿತ್ಯದ ವಿದ್ಯುತ್ ಹಂಚಿಕೆ ಪ್ರಮಾಣದಲ್ಲಿ ಮಾರ್ಪಾಡು ಮಾಡಬೇಕೆಂಬ ಅಂಶವನ್ನು ಮನಗಾಣಲಾಯಿತು. ಅದರಂತೆ ವಿವಿಧ ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ನಿತ್ಯ ವಿದ್ಯುತ್ ಬಳಕೆಯ ಉದ್ದೇಶದಿಂದ ರಾಜ್ಯದಲ್ಲಿ ಒಟ್ಟಾರೆ ಲಭ್ಯವಿರುವ (ಕಂಪನಿಗಳ ಖರೀದಿ ಹೊರತುಪಡಿಸಿ) ವಿದ್ಯುತ್ 
ಪ್ರಮಾಣವನ್ನು ಆಧರಿಸಿ ಆದೇಶ ಸಂಖ್ಯೆ : ಇಎನ್ 81 ವಿಎಸ್‌ಸಿ 2011ರ ಪ್ರಕಾರ ಕೆಳಕಂಡಂತೆ ಮರು ಹಂಚಿಕೆ ಮಾಡಲಾಯಿತು. 
ವಿತರಣಾ ಕಂಪನಿ 

ಶೇಕಡಾವಾರು ವಿದ್ಯುತ್ ಹಂಚಿಕೆ ಪ್ರಮಾಣ 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

49. 00 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

8 . 33 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ 

10 . 65 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

18 .50 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

13 .52 
100 . 00 


49.62 


ಒಟ್ಟು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧ , ೨೦೧೨ 


೬೦೯ 


ವಿತರಣಾ ಕಂಪನಿಗಳ ವಿದ್ಯುಚ್ಛಕ್ತಿ ಬಳಕೆ ಪ್ರಮಾಣವು ಬೇಸಿಗೆ ತಿಂಗಳುಗಳಲ್ಲಿ ಏರುಗತಿಯಲ್ಲಿ ಸಾಗುತ್ತಿದ್ದು, ಹಿಂದಿನ ಹಂಚಿಕೆ ಪ್ರಮಾಣವನ್ನು ಮರು 
ಹಂಚಿಕೆ ಮಾಡಲು ವಿತರಣಾ ಕಂಪನಿಗಳು ಕೋರಿಕೆಯನ್ನು ಸಲ್ಲಿಸಿರುತ್ತವೆ. ವಿತರಣಾ ಕಂಪನಿಗಳ ವಿದ್ಯುತ್ ಬಳಕೆ ಪ್ರಮಾಣವು ಋತುಮಾನ ಆಧರಿಸಿ 
ಬದಲಾವಣೆಯಾಗುವ ಅಂಶವನ್ನು ಪರಿಗಣಿಸಿ ಪ್ರತಿ ತ್ರೈಮಾಸಿಕ ಬಳಕೆ ಪ್ರಮಾಣವನ್ನು ನಿರ್ಧರಿಸಿ ಹಂಚಿಕೆ ಮಾಡುವುದು ಸೂಕ್ತವಾಗುವುದೆಂಬ ನಿಟ್ಟಿನಲ್ಲಿ 
ಹಂಚಿಕೆ ಪ್ರಮಾಣವನ್ನು ಮರು ಪರಿಶೀಲಿಸಲಾಯಿತು. ಅದರಂತೆ ವಿತರಣಾ ಕಂಪನಿಗಳು ಕಳೆದ ಮೂರು ವರ್ಷಗಳ ( 2009ರಿಂದ 2011ರ ವರೆಗೆ) 
ಜನವರಿಯಿಂದ ಮಾರ್ಚ್ ವರೆಗಿನ ತಿಂಗಳಿನಲ್ಲಿ ಬಳಸಿದ ವಿದ್ಯುತ್ ಪ್ರಮಾಣದ ಸರಾಸರಿ ಬಳಕೆಯನ್ನು ಲೆಕ್ಕಚಾರ ಮಾಡಲಾಗಿದೆ. ಈ ಸರಾಸರಿ 
ಆಧಾರದ ಹಂಚಿಕೆ ಪ್ರಮಾಣವು ರಾಜ್ಯದ ದಿನ ನಿತ್ಯದ ಒಟ್ಟಾರೆ ಎಲ್ಲಾ ಮೂಲಗಳಿಂದ ದೊರಕುವ ವಿದ್ಯುತ್ ಪ್ರಮಾಣದಲ್ಲಿ ವಿತರಣಾ ಕಂಪನಿವಾರು 
ಹಂಚಿಕೆ ಮಾಡಬಹುದಾಗಿದೆ. 
ಅದರಂತೆ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 81 ವಿಎಸ್ ಸಿ 2011 ಬೆಂಗಳೂರು, ದಿನಾಂಕ: 11 / 01 /2012 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸಂದರ್ಭದಲ್ಲಿ ಸರ್ಕಾರವು ವಿತರಣಾ ಕಂಪನಿಗಳಿಗೆ ಈ ಕೆಳಕಂಡಂತೆ ಶೇಕಡಾವಾರು ವಿದ್ಯುಚ್ಛಕ್ತಿ 
ಪ್ರಮಾಣವನ್ನು ಈ ಅದೇಶದಲ್ಲಿ ತಿಳಿಸಿರುವ ನಿಬಂಧನೆಗೊಳಪಟ್ಟು ಮರು ಹಂಚಿಕೆ ಮಾಡಲಾಗಿರುತ್ತದೆ. 
ವಿತರಣಾ ಕಂಪನಿ 

ಶೇಕಡಾವಾರು ವಿದ್ಯುತ್ ಹಂಚಿಕೆ ಪ್ರಮಾಣ 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

47. 88 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

8.46 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

19 . 35 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

13 . 72 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ 

10 .59 
- ಒಟ್ಟು 

100 . 00 
ನಿಬಂಧನೆಗಳು: 

1. ಈ ಆದೇಶವು 11/01/2012 ರಿಂದ ಜಾರಿಗೆ ಬರಲಿದೆ ಹಾಗೂ ಮುಂದಿನ ಆದೇಶದ ವರೆಗೂ ಜಾರಿಯಲ್ಲಿರುತ್ತದೆ . 
2. ಈ ಶೇಕಡಾವಾರು ವಿದ್ಯುತ್ ಹಂಚಿಕೆ ಪ್ರಮಾಣವು ಮುಂಬರುವ ಎಲ್ಲಾ ಹೊಸ ದೀರ್ಘಾವಧಿ ವಿದ್ಯುತ್ ಯೋಜನೆಗಳಿಂದ ಲಭ್ಯವಿರುವ 

ವಿದ್ಯುತ್ ಪ್ರಮಾಣಕ್ಕೆ ಅನ್ವಯಿಸುತ್ತದೆ. 
3. ಈ ಹಂಚಿಕೆ ಪ್ರಮಾಣವು ರಾಜ್ಯದಲ್ಲಿ ಸ್ಥಾಪಿಸಲಾಗಿರುವ ಎಲ್ಲಾ ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳು , ಕೇಂದ್ರೀಯ ವಿದ್ಯುತ್ ಘಟಕಗಳು 

ಬೃಹತ್ ಸ್ವತಂತ್ರ ವಿದ್ಯುತ್ ಉತ್ಪಾದಕರುಗಳಿಂದ ನಿತ್ಯ ಲಭ್ಯವಿರುವ ವಿದ್ಯತ್ ಪ್ರಮಾಣವನ್ನು ಆಧರಿಸಿರುತ್ತದೆ. ವಿತರಣಾ ಕಂಪನಿಗಳು 
ಸ್ವತಂತ್ರವಾಗಿ ಖರೀದಿ ಮಾಡುವ ಅಲ್ಪಾವಧಿ ವಿದ್ಯುತ್ ಪ್ರಮಾಣವು ಈ ಹಂಚಿಕೆಯಲ್ಲಿ ಸೇರಿರುವುದಿಲ್ಲ. 
ಈ ಶೇಕಡಾವಾರು ಹಂಚಿಕೆ ಪ್ರಮಾಣವು ಅಸಂಪ್ರದಾಯಿಕ ಇಂಧನ ಮೂಲಗಳ ವಿದ್ಯುಚ್ಛಕ್ತಿಗೆ ಅನ್ವಯಿಸುವುದಿಲ್ಲ . 
ಈ ಶೇಕಡಾವಾರು ಹಂಚಿಕೆ ಪ್ರಮಾಣವನ್ನು ವಿತರಣಾ ಕಂಪನಿಗಳು ವಿದ್ಯುತ್ ಖರೀದಿ ಒಪ್ಪಂದ (PPA) ದ ಮೂಲಕ ಇತರೆ ಮೂಲಗಳಿಂದ 

ಖರೀದಿಸಿ ಬೇರೆಯಾಗಿ ಹಣ ಪಾವತಿ ಮಾಡುತ್ತಿರುವ ವಿದ್ಯುಚ್ಛಕ್ತಿ ಪ್ರಮಾಣವನ್ನು ಹೊರತುಪಡಿಸಿ ನಿಗದಿಪಡಿಸಲಾಗಿದೆ. 
6 . ಈ ಶೇಕಡಾವಾರು ಹಂಚಿಕೆಯು ವಿತರಣಾ ಕಂಪನಿಗಳು ಬಳಕೆಮಾಡದಿರುವ Wheeled energy ಗೆ ಅನ್ವಯಿಸುವುದಿಲ್ಲ. 
7. ಈ ಆದೇಶವನ್ನು ದೈನಂದಿನ ಲಭ್ಯವಿರುವ ವಿದ್ಯುತ್ತನ್ನು ಹಂಚಿಕೆ ಮಾಡಲು ಪಾಲಿಸಬೇಕಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರೇಶ್. ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌: 329 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ :: ಗೋಕಾಕ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ (ಗೋಕಾಕ್ ಮಿಲ್ಸ್ ವಿಭಾಗ) ರವರ 4.5 ಮೆಗಾ ವ್ಯಾಟ್ ಸಾಮರ್ಥ್ಯದ 

ಗೋಕಾಕ್ ಕಿರು ಜಲ ವಿದ್ಯುತ್ ಯೋಜನೆಯನ್ನು 8 .00 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ : 1, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 88 ಎನ್ಸಿಇ 2007, ದಿನಾಂಕ: 07/08 /2007. 

2 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/06 /SH- 2 /ಗೋಕಾಕ್ ಫಾಲ್ಸ್ ಎಂಹೆಚ್ಎಸ್ /1381, ದಿನಾಂಕ: 12 /16.05 .2011 ಮತ್ತು 

ಕೆಆರ್‌ಇಡಿ /06 / SH - 2 /ಗೋಕಾಕ್‌ಫಾಲ್ಸ್/2011 / 4276, ದಿನಾಂಕ: 03/04 1/2011 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ :: ಫೋರ್ಬ್ ಗೋಕಾಕ್ ಲಿಮಿಟೆಡ್ ಕಂಪನಿಗೆ ಬೆಳಗಾಂ ಜಿಲ್ಲೆಯ ಗೋಕಾಕ್ 
ಫಾಲ್ಸ್‌ನಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಲಾದ 3.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಕಾಕ್ ಫಾಲ್ಸ್ ಕಿರು ಜಲ ವಿದ್ಯುತ್ ಯೋಜನೆಯ 
ಸಾಮರ್ಥ್ಯವನ್ನು 4 .5 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೇಶಕರು ಮೆ : ಗೋಕಾಕ್ ಟೆಕ್ಸ್ಟೈಲ್ ಲಿಮಿಟೆಡ್ (ಗೋಕಾಕ್ ಮಿಲ್ ವಿಭಾಗ) ಸಂಸ್ಥೆಯ 4 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋ 
ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 8.00 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸುವಂತೆ ಅಭಿವೃದ್ಧಿದಾರರ ಕೋರಿಕೆಯ ಮೇರೆಗೆ 


೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ - ೧ 


ಶಿಫಾರಸ್ಸು ಮಾಡಿರುತ್ತಾರೆ ಹಾಗೂ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ 
ಯೋಜನೆಗೆ ಸದರಿ ಯೋಜನೆಯಿಂದ ಯಾವುದೇ ಭಾದಕವಿರುವುದಿಲ್ಲವೆಂದು ತಿಳಿಸಿರುತ್ತಾರೆಂದು ವರದಿ ಮಾಡಿರುತ್ತಾರೆ. 
ಆದುದರಿಂದ, ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 507 ಎನ್ ಸಿ 2010, ಬೆಂಗಳೂರು, ದಿನಾಂಕ: 10 / 01/2012. 
ಮೆ : ಗೋಕಾಕ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ (ಗೋಕಾಕ್ ಮಿಲ್ಸ್ ವಿಭಾಗ) ಕಂಪನಿಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್‌ನಲ್ಲಿ ಅನುಷ್ಠಾನ 
ಮಾಡಲು ಅನುಮತಿಸಲಾದ 4.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಕಾಕ್ ಫಾಲ್ಸ್ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 4 .5 ಮೆಗಾ 
ವ್ಯಾಟ್ ನಿಂದ 8.00 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿದೆ. 
1. ಮೆ :: ಗೋಕಾಕ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ 

ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2 . ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರೇಶ್. ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌: 330 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ . ವೆಸ್ಪಾಸ್ ವಿಂಡ್ ಟೆಕ್ನಾಲಜಿ ( ಇಂಡಿಯಾ) ಪ್ರೈವೇಟ್ ಲಿಮಿಟೆಡ್ ಮತ್ತು ಅದರ ಸಮೂಹ ಕಂಪನಿಗಳಿಗೆ 

ಹಂಚಿಕೆಯಾಗಿರುವ ಪವನ ವಿದ್ಯುತ್ ಯೋಜನೆ ಸಾಮರ್ಥ್ಯದಲ್ಲಿ 102.75 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 

ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಇಂಇ 124 ಎನ್‌ಸಿಇ 2002, ದಿನಾಂಕ: 31 - 05 - 2002. 

2) ಸರ್ಕಾರದ ಆದೇಶ ಸಂಖ್ಯೆ: ಡಿಇ 124 ಎನ್‌ಸಿಇ 2002 , ದಿನಾಂಕ: 05 - 03 - 2003. 
3) ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 210 ಎನ್‌ಸಿಇ 2005 , ದಿನಾಂಕ : 20 - 08 - 2005 . 
4) ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 463 ಎನ್‌ಸಿಇ 2006, ದಿನಾಂಕ: 22 -12 - 2006. 
5 ) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

KRED /08 /VWTIPL-102 .75 MW /2011 / 4380 , ದಿನಾಂಕ: 21/23- 11 - 2011 . 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಚಿತ್ರದುರ್ಗ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ( ಚಿತ್ರದುರ್ಗ 
ಜಿಲ್ಲೆಯಲ್ಲಿ 46 ಮೆ / ವ್ಯಾ ) ಮತ್ತು ( ದಾವಣಗೆರೆ ಜಿಲ್ಲೆಯಲ್ಲಿ 21 ಮೆ . ವ್ಯಾ ) ಒಟ್ಟು 67 ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 2) ರ ಸರ್ಕಾರಿ ಆದೇಶದಲ್ಲಿ ಮೆ : ಚಿತ್ರದುರ್ಗ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ( ಶಿವಮೊಗ್ಗ 
ಜಿಲ್ಲೆಯಲ್ಲಿ 15 ಮೆ . ವ್ಯಾ ) ಮತ್ತು ( ಗದಗ ಜಿಲ್ಲೆಯಲ್ಲಿ 24 ಮೆ . ವ್ಯಾ ) ಒಟ್ಟು 39 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಸರ್ಕಾರಿ ಆದೇಶದಲ್ಲಿ ಮೆ , ಎನ್. ಇ. ಜಿ.- ಮೈಕಾನ್ ( ಇಂಡಿಯಾ) ಪ್ರೈವೇಟ್ ಲಿಮಿಟೆಡ್ ಕಂಪನಿ 
ಚನೈ ಇವರಿಗೆ ಬಾಗಲಕೋಟೆ, ರಾಯಚೂರು, ಬೀದರ್, ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ವಿವಿಧ ಸ್ಥಳಗಳಲ್ಲಿ ಒಟ್ಟು 99.75 ಮೆ . ವ್ಯಾ . 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಸರ್ಕಾರಿ ಆದೇಶದಲ್ಲಿ ಮೆ . ಎನ್. ಇ. ಜಿ.- ಮೈಕಾನ್ ( ಇಂಡಿಯಾ) ಪ್ರೈವೇಟ್ ಲಿಮಿಟೆಡ್ 
ಕಂಪನಿಯ ಹೆಸರನ್ನು ಮೆ : ವೆಸ್ಟಾಸ್ ವಿಂಡ್ ಟೆಕ್ನಾಲಜಿ ( ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಲಾಗಿತ್ತು. 

ಮೆ . ವೆಸ್ಟಾಸ್ ವಿಂಡ್ ಟೆಕ್ನಾಲಜಿ ( ಇಂಡಿಯಾ) ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೂ ಅದರ ಸಮೂಹ ಕಂಪನಿಗೆ ವಿವಿಧ ಆದೇಶಗಳಲ್ಲಿ 
ಹಂಚಿಕೆಯಾಗಿರುವ ಒಟ್ಟು ಸಾಮರ್ಥ್ಯದಲ್ಲಿ ಈ ಕೆಳಕಂಡ ಕೋಷ್ಟಕದಲ್ಲಿ ನಮೂದಿಸಿರುವ ಸ್ಥಳವು ಪವನ ವಿದ್ಯುತ್ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಯೋಗ್ಯವಿರುವುದಿಲ್ಲವಾದ್ದರಿಂದ ಈ ಸಾಮರ್ಥ್ಯವನ್ನು ಸರ್ಕಾರಕ್ಕೆ ಅಧ್ಯರ್ಪಿಸಲು ಸಿದ್ಧರಿರುವುದಾಗಿ ತಿಳಿಸಿರುವುದರಿಂದ, 
ಅಭಿವೃದ್ಧಿದಾರರ ಕೋರಿಕೆಯನ್ನು ಪರಿಗಣಿಸುವಂತೆ ಮೇಲೆ ಓದಲಾದ ( 5) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅಧ್ಯರ್ಪಿಸಲು 
ಸರ್ಕಾರಿ ಆದೇಶ ಸಂಖ್ಯೆ 

ಉದ್ದೇಶಿಸಿರುವ 
ಯೋಜನಾ ಸ್ಥಾಳ 
ಮತ್ತು ದಿನಾಂಕ 

ಸಾಮರ್ಥ್ಯ ( ಮೆಗಾ 

ವ್ಯಾಟ್‌ಗಳಲ್ಲಿ) 
ಗುಲ್ಬರ್ಗಾ ಜಿಲ್ಲೆಯ ಸುಗುರು , ಸುಗುರುತಾಂಡ, | 6 ಮೆ . ವ್ಯಾ . 
ಇನ್ 210 ಎನ್‌ಸಿಇ 2005 ಕಾಂಚನಹಾಳ , ಕಲ್ಲಗಿತಾಂಡ ಗ್ರಾಮಗಳಲ್ಲಿ 
ದಿನಾಂಕ : 20 - 08 - 2005 ಗುಲ್ಬರ್ಗಾ ಜಿಲ್ಲೆಯ ಹೊಡೆ ಬೀರನಹಳ್ಳಿ , ಗಂಜಿಗೀರ್, [ 12.75 ಮೆ . ವ್ಯಾ 

ರುಸಾಂಪುರ, ಹುವಿನಬಾವಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೧೧ 


| ಗುಲ್ಬರ್ಗಾ ಜಿಲ್ಲೆಯ ಚಿಮ್ಮನಕೋಡು, ನರನಾಳ, ಮಾರಪಲ್ಲಿ 12 ಮೆ . ವ್ಯಾ 
ಬೀದರ್ ಜಿಲ್ಲೆಯ ಮುತ್ತಂಗಿ. 

4.50 ಮೆ . ವ್ಯಾ 
ಗುಲ್ಬರ್ಗಾ ಜಿಲ್ಲೆಯ ಕುಸರಾಂಪಲ್ಲಿ ಮತ್ತು ತುಮಕುಂಟ 3 ಮೆ . ವ್ಯಾ 

ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಮತ್ತು ಅದಗಾಳ 12 ಮೆ . ವ್ಯಾ 
ಇನ್ 210 ಎನ್‌ಸಿಇ 2005 ಬೀದರ್ ಜಿಲ್ಲೆಯ ಈಶ್ವರನಾಯಕತಾಂಡ, ಜಾನಹಿಕೇರಿ, | 10.50 ಮೆ . ವ್ಯಾ . 
ದಿನಾಂಕ : 20- 08 - 2005 ಎಕಲಾರ , ಮುನ್ನಹನಾಳ ಮತ್ತು ಸಂತಪುರ 
ಒಟ್ಟು 

60 .75 ಮೆ . ವಾ 
ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ 

10 ಮೆ . ವ್ಯಾ 
ಇಂಇ 124 ಎನ್‌ಸಿಇ 2002 
( ಚಿತ್ರದುರ್ಗ ಜಿಲ್ಲೆಯ 3/ 4 ವೆಸ್ಟ್ ಆಫ್ ಜೋಗಿಮಟ್ಟಿ | 12 ಮೆ . ವ್ಯಾ 

. 
ದಿನಾಂಕ:31 - 05 - 2002 
ಒಟ್ಟು 

22 ಮೆ . ವ್ಯಾ 
ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 1 

4 ಮೆ . ವ್ಯಾ 
ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 2 

3 ಮೆ . ವ್ಯಾ 
ಡಿಇ 124 ಎಸ್‌ಸಿಇ 2002 ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 4 

3 ಮೆ . ವ್ಯಾ 
ದಿನಾಂಕ : 05 - 03 - 2003 ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 5 

8 ಮೆ . ವ್ಯಾ 
ಗದಗ ಜಿಲ್ಲೆಯ ಕಪ್ಪದಗುಡ್ಡ ಏರಿಯಾ 6 | 

2 ಮೆ . ವ್ಯಾ 
- ಒಟ್ಟು 

20 ಮೆ . ವ್ಯಾ 
ಈ ಎಲ್ಲಾ ಸೇರಿ ಒಟ್ಟು 

102 . 75 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 441 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ: 11 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೆ . ವೆಸ್ಟಾಸ್ ವಿಂಡ್ ಟೆಕ್ನಾಲಜಿ ( ಇಂಡಿಯಾ) ಪ್ರೈವೇಟ್ ಲಿಮಿಟೆಡ್ ಮತ್ತು 
ಅದರ ಸಮೂಹ ಕಂಪನಿಗಳಿಗೆ ಹಂಚಿಕೆಯಾಗಿರುವ ಪವನ ವಿದ್ಯುತ್ ಯೋಜನೆ ಸಾಮರ್ಥ್ಯದಲ್ಲಿ ಈ ಕೆಳಕಂಡಂತೆ 102.75 ಮೆ . ವ್ಯಾ . ಸಾಮರ್ಥ್ಯದ 
ಪವನ ವಿದ್ಯುತ್ ಯೋಜನೆಯ ಹಂಚಿಕೆಯನ್ನು ಹಾಗೂ ಈ ಸಂಬಂಧ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. 

ರದ್ದುಪಡಿಸಿರುವ 
ಸರ್ಕಾರಿ ಆದೇಶ ಸಂಖ್ಯೆ 

ಯೋಜನಾ ಸ್ಥಳ 

ಸಾಮರ್ಥ್ಯ ( ಮೆಗಾ 
ಮತ್ತು ದಿನಾಂಕ 

ವ್ಯಾಟ್‌ಗಳಲ್ಲಿ 
ಇಂಣ 124 ಎನ್‌ಸಿಇ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ 

10 ಮೆ . ವ್ಯಾ 
2002 ದಿನಾಂಕ : ಚಿತ್ರದುರ್ಗ ಜಿಲ್ಲೆಯ 3/4 ವೆಸ್ಟ್ ಆಫ್ ಜೋಗಿಮಟ್ಟಿ 

12 ಮೆ . ವ್ಯಾ 
31 - 05 -2002 

ಒಟ್ಟು 

22 ಮೆ . ವ್ಯಾ . 
ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 1 

4 ಮೆ . ವ್ಯಾ . 
ಗದಗ ಜಿಲ್ಲೆಯ ಕಪ್ಪದಗುಡ್ಡ ಏರಿಯಾ 2 

3 ಮೆ . ವ್ಯಾ . 
ಡಿಇ 124 ಎನ್‌ಸಿಇ 2002 ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 4 

3 ಮೆ . ವ್ಯಾ 
ದಿನಾಂಕ: 05 - 03 - 2003 ಗದಗ ಜಿಲ್ಲೆಯ ಕಪದಗುಡ್ಡ ಏರಿಯಾ 5 

8 ಮೆ . ವ್ಯಾ . 
ಗದಗ ಜಿಲ್ಲೆಯ ಕಪ್ಪದಗುಡ್ಡ ಏರಿಯಾ 6 

2 ಮೆ . ವ್ಯಾ . 

20 ಮೆ . ವ್ಯಾ . 
ಗುಲ್ಬರ್ಗಾ ಜಿಲ್ಲೆಯ ಸುಗುರು, ಸುಗುರುತಾಂಡ, ಕಾಂಚನಹಾಳ, 

6 ಮೆ . ವ್ಯಾ . 
ಕಲ್ಲಗಿತಾಂಡ ಗ್ರಾಮಗಳಲ್ಲಿ 
ಗುಲ್ಬರ್ಗಾ ಜಿಲ್ಲೆಯ ಹೊಡೈ ಬೀರನಹಳ್ಳಿ, ಗಂಜಿಗೀರ್, 

12.75 ಮೆ . ವ್ಯಾ 
ರುಸಾಂಪುರ, ಹುವಿನಬಾವಿ 
ಗುಲ್ಬರ್ಗಾ ಜಿಲ್ಲೆಯ ಚಿಮ್ಮನಕೊಡು, ನರನಾಳ, ಮಾರಪಲ್ಲಿ 

12 ಮೆ . ವ್ಯಾ 
ಇನ್ 210 ಎನ್‌ಸಿಇ 2005 
ಬೀದರ್ ಜಿಲ್ಲೆಯ ಮುತ್ತಂಗಿ. 

4 .50 ಮೆ . ವ್ಯಾ 
ದಿನಾಂಕ: 20 - 08 - 2005 
| ಗುಲ್ಬರ್ಗಾ ಜಿಲ್ಲೆಯ ಕುಸರಾಂಪಲ್ಲಿ ಮತ್ತು ತುಮಕುಂಟ | 

3 ಮೆ . ವ್ಯಾ 
ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಮತ್ತು ಅದಗಾಳ 

12 ಮೆ . ವ್ಯಾ 
ಬೀದರ್ ಜಿಲ್ಲೆಯ ಈಶ್ವರನಾಯಕತಾಂಡ, ಜಾನಹಿಕೇರಿ, 

10 .50 ಮೆ . ವ್ಯಾ . 
ಎಕಲಾರ, ಮುನ್ನಹನಾಳ ಮತ್ತು ಸಂತಪುರ 
ಒಟ್ಟು 

60 .75 ಮೆ . ವ್ಯಾ 
ಎಲ್ಲಾ ಸೇರಿ ಒಟ್ಟು 

102. 75 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ , ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 331 

ಇಂಧನ ಇಲಾಖೆ 


ಒಟ್ಟು 


೬೧೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ- ೧ 


ಇಂಧನ ಸಚಿವಾಲಯ 
ವಿಷಯ : ಮೆ . ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30.60 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 2. 55 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ 

ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಇನ್ 337 ಎನ್‌ಸಿಇ 2006, ದಿನಾಂಕ: 16 - 10 - 2006. 

2) ಸರ್ಕಾರದ ಆದೇಶ ಸಂಖ್ಯೆ: ಇನ್ 09 ಎನ್‌ಸಿಇ 2007 ದಿನಾಂಕ: 12 -1 - 2007 . 
3) ಸರ್ಕಾರದ ಆದೇಶ ಸಂಖ್ಯೆ: ಇನ್ 432 ಎನ್‌ಸಿಇ 2010 ದಿನಾಂಕ: 16 -12 - 2010 . 
4) ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 318 ಎನ್‌ಸಿಇ 2011 , ದಿನಾಂಕ: 26 - 07 - 2011. 
5) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED/08/ GH - 2.55 ( GNS-02, 03 & 34)/ RSP/2011/ 4499, ದಿನಾಂಕ: 30 - 11 - 2011 . 


ಪ್ರಸ್ತಾವನೆ : 


ಆರ್‌ಎಸ್ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಆರ್ ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಕಂಪನಿಗೆ ದಾವಣಗೆರೆ, ಬಳ್ಳಾರಿ 
ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ 63 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರಿ ಆದೇಶದಲ್ಲಿ ಮೆ : ಆರ್. ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಹೆಸರನ್ನು ಮೆ : 
ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಅನುಮತಿಸಿರುವ ಒಟ್ಟು ಸಾಮರ್ಥ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನುಮತಿಸಿರುವ 
ಅಂಶಿಕ ಸಾಮರ್ಥ್ಯವಾಗಿರುವ 7 ಮೆ . ವ್ಯಾ . ಸಾಮರ್ಥ್ಯವನ್ನು 30.60 ಮೆ . ವ್ಯಾ ಗೆ 25 ಮೆ . ವ್ಯಾ ವಿದ್ಯುತ್‌ನ್ನು ರಾಜ್ಯದ ಗ್ರಿಡ್‌ಗೆ ಸರಬರಾಜು ಮಾಡತಕ್ಕದ್ದು 
ಹಾಗೂ ಈ ಯೋಜನೆಯನ್ನು ದಿ: 31 - 03- 2011ರೊಳಗೆ ಅನುಷ್ಠಾನಗೊಳಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಹೆಚ್ಚಿಸಲು ಮೇಲೆ ( 3) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು 
ದಿನಾಂಕ: 31- 12 - 2017 ರವರೆಗೆ ವಿಸ್ತರಿಸಲಾಗಿತ್ತು . 

ಮೇಲೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು : ಮೆ : 
ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 30 .60 ಮೆ . ವ್ಯಾ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 2.55 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ 
ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಯೋಜನೆಯು ಖಾಸಗಿ ಜಮೀನಿನಲ್ಲಿ ಬರುತ್ತದೆ ಮತ್ತು ಈ ಯೋಜನೆಯನ್ನು 
ದಿನಾಂಕ: 31 - 12 - 2017ಕ್ಕೆ ಅನುಷ್ಠಾನಗೊಳಿಸಲಾಗುವುದೆಂದು ಸಹ ತಿಳಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 450 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ: 11 - 01 - 2012 
ಮೆ : ಆರ್ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 

` ದ ಪವನ ವಿದ್ಯುತ್ ಯೋಜನೆಯಿಂದ 2.55 ಮೆ . ವ್ಯಾ ಸಾಮರ್ಥ್ಯದ ಯೋಜನೆಯನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ 
ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ: 

Schedule 
Location and District 

Description 
Shirgaon village , Chikkodi Taluk The identified potential comprises of two areas and 
Belgaum District 

mixture of hill and plains. Area A is spread N - E 
direction of Shirgaon . Whereas Area B is located 
in South of Girgaon and is spread in E - W 
directions. The Geographical co - ordinates of Area 
A & Area- B are as follows: 
Area - A : 
Latitude : 16°27 32 - 16°30 0 N 
Longitude : 74°31 06 ” – 74°32 57 ” E 
Ridge peaks : 620 & 647m AMSL 
Area - B 
Latitude : 16°25 52 ”- 16°2641 ” N 
Longitude : 74°30 52 ” - 74°32141” E 
Ridge peaks : 720m AMSL 

Toposheet: 47 L /11 

Land details of the Project 
Village Taluk & District MW Land Sy. No . of Extent in WTG 
Name 

WTGs 

land 

| Location 

(Acres ) 
Shirgaon Chikkodi/ 

| 0 . 85 | 194 & 158 | 1 No. | 2 Acres | GNS 02 
Belgaum 

0 . 85 | 140 / 4 1 No. 2 Acres GNS 03 
0. 85 | 157 

1 No . 2 Acres GNS 34 


No 


No . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೧೩ 


1. ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 2011 ದಿನಾಂಕ: 06 - 01 - 2012ರನ್ವಯ 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2. ಸದರಿ ಯೋಜನೆಯನ್ನು ದಿನಾಂಕ 31-1- 2011ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು, ಈ ಕುರಿತಂತೆ ಕ್ರೆಡಲ್ ಅಭಿವೃದ್ಧಿದಾರರಿಂದ 

ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು (Committed letter) 
ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 

ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು . 
4. ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತದ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 332 

ಇಂಧನ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು ವ- ಸಹಾಯಕ 

ಸರ್ಕಾರಿ ವಕೀಲರುಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಆಯ್ಕೆ ಸಮಿತಿಯನ್ನು ಪುನರ್‌ ರಚಿಸುವ ಕುರಿತು . 
ಉಲ್ಲೇಖ : 1) ಸರ್ಕಾರದ ಆದೇಶ ಸಂಖ್ಯೆ: ಒಣ 520 ಪಿಪಿಇ 2008, ದಿನಾಂಕ: 12 - 01 - 2009. 

2) ತಿದ್ದುಪಡಿ ಸಂಖ್ಯೆ: ಒಇ 520 ಪಿಪಿಇ 2008 , ದಿನಾಂಕ : 11 -02 - 2009. 
3) ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ: ಡಿಪಿಎನ್ /ಸಿಶಾ -lಎ 

( 71 /2011 - 12 ದಿನಾಂಕ: 30 -12 - 2011 . 
ಪ್ರಸ್ತಾವನೆ : 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ 
ವಕೀಲರುಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಮೇಲೆ (1) ರಲ್ಲಿ ಓದಲಾಗಿರುವ ದಿನಾಂಕ 12 - 01 -2009ರ ಆದೇಶ ಮತ್ತು ಮೇಲೆ ಓದಲಾದ (2) ರಲ್ಲಿ 
ತಿದ್ದುಪಡಿಯಲ್ಲಿ ಈ ಕೆಳಕಂಡಂತೆ ಆಯ್ಕೆ ಸಮಿತಿಯನ್ನು ರಚಿಸಲಾಗಿತ್ತು. 
1. ಸಕಾರದ ಅಪರ ಮುಖ್ಯ ಕಾರ್ಯದರ್ಶಿ , 

ಅಧ್ಯಕ್ಷರು 
ಒಳಾಡಳಿತ ಇಲಾಖೆ, ವಿಧಾನ ಸೌಧ, ಬೆಂಗಳೂರು 
ಸರ್ಕಾರದ ಕಾರ್ಯದರ್ಶಿ , 

ಸದಸ್ಯರು 
ಒಳಾಡಳಿತ ಇಲಾಖೆ, (ಸೆರೆಮನೆ, ಅಪರಾಧಗಳು ಮತ್ತು 
ಸಹಾಯಕ ಸೇವೆಗಳು) 

ವಿಧಾನ ಸೌಧ, ಬೆಂಗಳೂರು 
3 . ಸರ್ಕಾರದ ಕಾರ್ಯದರ್ಶಿ , 

: ಸದಸ್ಯರು 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಿಧಾನ ಸೌಧ, ಬೆಂಗಳೂರು 
ಸರ್ಕಾರದ ಕಾರ್ಯದರ್ಶಿ , 

ಸದಸ್ಯರು 
ಸಮಾಜ ಕಲ್ಯಾಣ ಇಲಾಖೆ ವಿಕಾಸ ಸೌಧ, ಬೆಂಗಳೂರು 
5. ರಿಜಿಸ್ಟ್ರಾರ್, ಜುಡಿಷಿಯಲ್‌, 

ಸದಸ್ಯರು 
ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು 
ನಿರ್ದೆಶಕರು , 

ಸದಸ್ಯರು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಕಾವೇರಿ 

ಭವನ, ಬೆಂಗಳೂರು 
7. ಶ್ರೀ ಎಸ್. ಪಿ . ಅಣ್ಣೀಗೌಡ ಜಂಟಿ ನಿರ್ದೆಶಕರು, ಅಭಿಯೋಗ 

ಕಾರ್ಯದರ್ಶಿಗಳು 
ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ನಿರ್ದೆಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಇವರು ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರುಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಆಯ್ಕೆ ಸಮಿತಿಯನ್ನು ಪುನರ್ ರಚಿಸುವಂತೆ ಕೋರಿರುತ್ತಾರೆ. 
ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 486 ಪಿಪಿಇ 2011 , ಬೆಂಗಳೂರು, ದಿನಾಂಕ: 10 - 01 - 2012 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ 
ವಕೀಲರುಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆಯ್ಕೆ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಲಾಗಿದೆ. 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ - ೧ 


: 


ಅಧ್ಯಕ್ಷರು 


1. ಸಕಾರದ ಪ್ರಧಾನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, ವಿಧಾನ ಸೌಧ, ಬೆಂಗಳೂರು 
ಸರ್ಕಾರದ ಕಾರ್ಯದರ್ಶಿ , 

ಸದಸ್ಯರು 
ಒಳಾಡಳಿತ ಇಲಾಖೆ, ( ಸೆರೆಮನೆ, ಅಪರಾಧಗಳು ಮತ್ತು 
ಸಹಾಯಕ ಸೇವೆಗಳು) 

ವಿಧಾನ ಸೌಧ, ಬೆಂಗಳೂರು 
3. ಸರ್ಕಾರದ ಕಾರ್ಯದರ್ಶಿ, 

: ಸದಸ್ಯರು 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ವಿಧಾನ ಸೌಧ, ಬೆಂಗಳೂರು 
4. ಸರ್ಕಾರದ ಕಾರ್ಯದರ್ಶಿ, 

ಸದಸ್ಯರು 
ಸಮಾಜ ಕಲ್ಯಾಣ ಇಲಾಖೆ ವಿಕಾಸ ಸೌಧ, ಬೆಂಗಳೂರು 
5 . ರಿಜಿಸ್ಟಾರ, ಜುಡಿಷಿಯಲ್‌, 

ಸದಸ್ಯರು 
ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು 
ನಿರ್ದೆಶಕರು , 

ಕಾರ್ಯದರ್ಶಿ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಕಾವೇರಿ 

ಭವನ , ಬೆಂಗಳೂರು 
ಸಭೆಯಲ್ಲಿ ಹಾಜರಿರಬೇಕಾದ ಸದಸ್ಯರ ಗಣಪೂರ್ತಿ (ಕೋರಂ) ಸಂಖ್ಯೆ: 3 (ಮೂರು) ಆಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 333 

ಒಳಾಡಳಿತ ಇಲಾಖೆ 
( ಪೋಲೀಸ್ ಸೇವೆಗಳು - ಬಿ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಶೇಖರ್ ಭೋವಿ, ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ, ಉಡುಪಿ 

ರವರ ವಿರುದ್ಧ ದಾಖಲಾದ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದ ಅಭಿಯೋಜನಾ ಮಂಜೂರಾತಿ ಕುರಿತು. 
ಉಲ್ಲೇಖ : 1) ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಲೋಕ್/ ಐಎನ್‌ವಿ ( ಜಿ)/ ಎಂ - 2/ಸಿಆರ್ 1/2011 ಉಡುಪಿ , ದಿನಾಂಕ: 18 -10 - 2011 . 
2) ತನಿಖಾಧಿಕಾರಿಯ ವರದಿ ಸಂ . ಪೊವಿ/ ಕೆಎಲ್‌ಎ/ ಇಐ /ಉಡುಪಿ /ಸಿಆರ್ - 1/2011 , ದಿನಾಂಕ : 12 - 10 - 2011 . 
3) ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಯೋಗಿಕ ಪಂಚನಾಮೆ , ಸ್ವತ್ತುಗಳ 

ಪಟ್ಟಿ ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು ಲಂಚದ ಬೇಡಿಕೆಗೆ ಸಂಬಂಧಪಟ್ಟ 

ಕಡತಗಳು . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಅಪರ ಪೋಲಿಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ದಿನಾಂಕ: 
18 - 10 - 2010 ಪತ್ರದೊಡನೆ ಮೇಲೆ ( 2) ಮತ್ತು (3)ರಲ್ಲಿ ಓದಲಾದ ತನಿಖಾಧಿಕಾರಿಯ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು 
ಕಳುಹಿಸುತ್ತಾ, ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು , ತ್ವರಿತ ವಿಲೇವಾರಿ ನ್ಯಾಯಾಲಯ, ಉಡುಪಿ ಇವರ ವಿರುದ್ದ 
ಉಡುಪಿಯ ಲೋಕಾಯುಕ್ತ ಠಾಣೆಯಲ್ಲಿ ದಾಖಲಿಸಿರುವ ಮೊಕದ್ದಮೆ ನಂ . 01/2011ರ ಪ್ರಕರಣದ ಸಂಬಂಧ ಅಪಾಧಿತನನ್ನು ಘನ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ - 1988ರ 19(1)( ಬಿ) ಕಲಂನ ಅಡಿಯಲ್ಲಿ ಸರ್ಕಾರದ ಮಂಜೂರಾತಿ ಕೋರಿರುತ್ತಾರೆ. 

ಪೋಲೀಸ್ ಮಹಾ ನಿರ್ದೆಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಮೇಲೆ (1) ರಲ್ಲಿ ಓದಲಾದ ಪತ್ರ 
ಸಂಖ್ಯೆ ಲೋಕ್/ ಐಎನ್ ಎ( ಜಿ)/ ಎಂ - 2/ ಸಿಆರ್- 1/2011 ಉಡುಪಿ, ದಿನಾಂಕ: 18 -10 - 2011 ರೊಡನೆ ಕಳುಹಿಸಿಕೊಟ್ಟ ಮೇಲೆ ( 2) ರಲ್ಲಿ ಓದಲಾದ 
ಅಂತಿಮ ವರದಿಯ ಜೊತೆಗಿದ್ದ ಮೇಲೆ (3) ರಲ್ಲಿ ಓದಲಾದ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 

1. ಶ್ರೀ . ಬಿ . ನಾಗೇಶ್ ನಾಯಕ್ ಬೈರಂಪಳ್ಳಿ ಗ್ರಾಮ , ಹರಿಕಂಡಿಕೆ, ಉಡುಪಿ ತಾಲ್ಲೂಕ್, ಉಡುಪಿ ಜಿಲ್ಲೆರವರ ದಿನಾಂಕ: 10 - 01 - 011 ರ 

ಫಿರ್ಯಾದು. 

ಉಡುಪಿಯ ಲೋಕಾಯುಕ್ತ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ನಂ 01/2011ರ ಪ್ರಥಮ ವರ್ತಮಾನ ವರದಿ . 
3 , ದಿನಾಂಕ: 10 - 01 - 2011 ರ ಪ್ರಾಯೋಗಿಕ ಪಂಚನಾಮೆ . 
4. ದಿನಾಂಕ: 10 - 01 - 2011ರ ಟ್ರಾಪ್ ಮಹಜರ್ 
5. ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ: MRL/ LOK / 35 / 0 -11, ದಿನಾಂಕ: 26 - 02 - 2011. 
6. ಕೃತ್ಯ ನಡೆದ ಸ್ಥಳದ ನಕಾಶೆ, 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೧೫ 


7. ಫಿರ್ಯಾದಿ ಮತ್ತು ಸಾಕ್ಷಿಗಳಾದ ಈ ಕೆಳಕಂಡವರ ಹೇಳಿಕೆಗಳು 
1. ಶ್ರೀ ಬಿ . ನಾಗೇಶ್ ನಾಯಕ್ . 
2. ಶ್ರೀ ಗಿರೀಶ್ ಡಿ. ಗೌರವ್‌ಗೋಳ 
3, ಶ್ರೀ ಬಿ. ದೇವರಾಜಪ್ಪ. 
8. ಲಂಚ ಕೇಳಲು ಆಧಾರವಾದ ಕಡತ/ ದಾಖಲೆ: ಉಡುಪಿ ಹಿರಿಯಡ್ಕ ಠಾಣೆಯ ವ್ಯಾಪ್ತಿಯಲ್ಲಿ ಶ್ರೀ ಬಿ. ನಾಗೇಶ್ ನಾಯಕ್ ಇವರ 

ಮೇಲೆ ಬೈರಂಪಳ್ಳಯ ಶ್ರೀ ಪದ್ಮರಾಜ್ ರಾವ್ ಮತ್ತಿತರ ಒಟ್ಟು 6 ಜನರು ದಿನಾಂಕ: 20 - 03 -2009 ರಂದು ಹಲ್ಲೆ ನಡೆಸಿದ್ದಕ್ಕೆ 
ಸಂಬಂಧಿಸಿದ ಉಡುಪಿಯ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ. ದ. ನ್ಯಾ . ದಂ . ದ ಸಿ. ಸಿ. ನಂ 3311 /2009ರ ಆದೇಶದ 

ವಿರುದ್ದದ ಉಡುಪಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದ Crl A No. 64 /2010 | 
9. ಅಪಾಧಿತರಾದ ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ , ಉಡುಪಿ 

ರವರ ಸಮಜಾಯಿಸಿ, ಹೇಳಿಕೆಗಳು , 

ತನಿಖಾಧಿಕಾರಿಗಳಾದ ಶ್ರೀ ಬಿ. ಪಿ. ದಿನೇಶ್ ಕುಮಾರ್, ಪೊಲೀಸ್ ಇನ್ಸ್‌ಪೆಕ್ಟರ್‌, ಪೊಲೀಸ್ ವಿಭಾಗ ಕರ್ನಾಟಕ ಲೋಕಾಯುಕ್ತ ಉಡುಪಿ , 
ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ , ಉಡುಪಿ ಇವರ ವಿರುದ್ದ ದಂಡಾರ್ಹ 
ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ ಉಡುಪಿಯ ಪೊಲೀಸ್ ಠಾಣೆ ಯಲ್ಲಿ ಗುನ್ನೆ ಸಂಖ್ಯೆ: 01/2011ರ ಲಂಚ ನಿರೋಧಕ ಕಾಯ್ದೆ 1988ರ ಕಲಮ 
7 13(1) ಡಿ) ಜೊತೆಯಲ್ಲಿ 13 (2) ರ ಅಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 

- ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು , ಇವರು ಫಿರ್ಯಾದಿ ಶ್ರೀ ಬಿ . ನಾಗೇಶ್ ನಾಯಕ್ , ವಯಸ್ಸು 47 
ವರ್ಷ, ತಂದೆ: ಬಿ. ಕೃಷ್ಣಾ ನಾಯಕ್, ಬೈರಂಪಳ್ಳಿ , ಗ್ರಾಮ , ಹರಿಕಂಡಿಕೆ, ಉಡುಪಿ , ತಾಲ್ಲೂಕ್, ಉಡುಪಿ ಜಿಲ್ಲೆ ಇವರಿಂದ ಉಡುಪಿಯ 2ನೇ ಹೆಚ್ಚುವರಿ 
ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರ. ದ. ನ್ಯಾ . ದಂ . ದ ಸಿ. ಸಿ. ನಂ 3311/2009 ರ ಆದೇಶದನ್ವಯ ಆರೋಪಿಗಳಿಗೆ ನೀಡಲಾದ ಶಿಕ್ಷೆಯನ್ನು ಉಡುಪಿಯ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧಿಶರ ನ್ಯಾಯಾಲಯದ Crl A No. 64/2010 ಪ್ರಕರಣದಲ್ಲಿ ಖಾಯಂಗೊಳಿಸುವ ಸರ್ಕಾರಿ ಕೆಲಸವನ್ನು ಮಾಡಲು ರೂ . 
10000 - 00 ಗಳ ಅಕ್ರಮ ಸಂಭಾವನೆಯನ್ನು ಕೇಳಿರುತ್ತಾರೆ. ಫಿರ್ಯಾದಿಯು ಲಂಚವನ್ನು ಕೊಡಲು ಬಯಸದ ಕಾರಣ ಸದರಿ ಸಾರ್ವಜನಿಕ 
ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ ಬೀಸುವ 
ಮೊದಲಿನ ಎಲ್ಲಾ ಔಚಿತ್ಯಪೂರ್ಣ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ದಿನಾಂಕ: 10 - 01- 2011 ರಂದು ನ್ಯಾಯಾಲಯದ ಹಳೆ ಕಟ್ಟಡದ 
ಮೊದಲನೆಯ ಮಹಡಿಯ ತ್ವರಿತ ವಿಲೇವಾರಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರ, ಕಛೇರಿಯಲ್ಲಿ ಬಿಸಿದ ಟ್ರ್ಯಾಪ್ ಯಶಸ್ವಿಯಾಗಿ 
ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು, ಅಕ್ರಮ ಸಂಭಾವನೆಯಾದ ರೂ . 5000 - 00 ಗಳನ್ನು ಸದರಿ ಸರ್ಕಾರಿ 
ಕೆಲಸವನ್ನು ಮಾಡಲು ಕೇಳಿ ಪಡೆದ ವೇಳೆಯಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಸಾರ್ವಜನಿಕ ಅಧಿಕಾರಿಯ ಬಲಗೈ ಹಸ್ತ ಮತ್ತು ಬೆರಳುಗಳನ್ನು 
ಸೋಡಿಯಂ ಕಾರ್ಬೋನೇಟ್ ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪಿಲೀನ್‌ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು, 
ರಾಸಯನಿಕ ತಜ್ಞರ ಪರೀಕ್ಷಣಾ ವರದಿಯಲ್ಲೂ ಸಹ ದೃಢಪಟ್ಟಿರುತ್ತದೆ. ನೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ 
ಸಂಬಂಧಿಸಿದಂತೆ ಪಿರ್ಯಾದಿ ಹಾಗೂ ಆಪಾಧಿತ ಸಾರ್ವಜನಿಕ ಅಧಿಕಾರಿಯ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು 
ಆಲಿಸಿರುತ್ತಾರೆ. ಅಕ್ರಮ ಸಂಭಾವನೆಯಾದ ರೂ . 5000 - 00ಗಳನ್ನು ಶ್ರೀ ಶೇಖರ್ ಭೋವಿ, ವಿಶೇಷ ಸರ್ಕಾರಿ ಅಭಿಯೋಜಕರು ಇವರಿಂದ ಪಂಚರ 
ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ . 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ -1988ರ ಕಲಂ 7,13( 1) ಡಿರ ಜೊತೆಗೆ ಓದಲಾದ ಕಲಂ 13 ( 2 ) ರ 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ 
ನಿರೋಧ ಕಾಯ್ದೆ -1988ರ ಅನ್ವಯ ಕಲಂ 7,13(1) ( ಡಿ) ಜೊತೆಗೆ ಕಲಂ 13 ( 2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು 
ಸರ್ಕಾರವು ಮನಗಂಡಿದೆ. ಸರ್ಕಾರವು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 5 (5 ) 
ಮೇರೆಗೆ ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾಗಿದ್ದು ಸರ್ಕಾರ ಆದೇಶ ಸಂ . ಲಾ 31 ಎಲ್‌ಸಿಇ 2011 , ದಿನಾಂಕ: 
26 - 05 - 2011 ರನ್ವಯ ದಿನಾಂಕ: 10 - 01 - 2011 ರಿಂದಲೇ ಜಾರಿಗೆ ಬರುವಂತೆ ಸದರಿ ತಾತ್ಕಾಲಿಕ ಹುದ್ದೆಯಿಂದ ವಿಮುಕ್ತಿಗೊಳಿಸಿದೆ. ಆದ್ದರಿಂದ ಲಂಚ 
ನಿರೋಧಕ ಕಾಯ್ದೆ 1988ರ ಕಲಂ 19 (1)( ಬಿ) ರ ಅಡಿ ಆಪಾದಿತ ಸಾರ್ವಜನಿಕ ಅಧಿಕಾರಿಯಾಗಿದ್ದ ಶ್ರೀ ಶೇಖರ್ ಭೋವಿರವರನ್ನು ಕಲಂ 7 ಮತ್ತು 
13 ( ಡಿ) ಜೊತೆಗೆ 13 ( 2 ) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 553 ಪಿಪಿಇ 2011 , ಬೆಂಗಳೂರು, ದಿನಾಂಕ: 09 - 01 - 2012 
ಆರೋಪಿತರಾದ ಶ್ರೀ ಶೇಖರ್ ಭೋವಿ, ಈ ಹಿಂದೆ ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ , ಉಡುಪಿ 
ಇವರ ವಿರುದ್ದ ಉಡುಪಿಯ ಲೋಕಾಯುಕ್ತ ಠಾಣೆಯಲ್ಲಿ ದಾಖಲಿಸಿರುವ ಮೊಕದ್ದಮೆ ನಂ . 01/2011ರ ಪ್ರಕರಣದಲ್ಲಿ ಲಂಚ ನಿರೋಧ ಕಾಯ್ದೆ - 
1988ರ ಕಲಂ 7, 13(1) ( ಡಿ ) ಜೊತೆಯಲ್ಲಿ ಓದಲಾದ 13 ( 2) ರ ಪ್ರಕಾರ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ 
ನಿರ್ಮೂಲನಾ ಕಾಯ್ದೆ 1988ರ ಕಲಂ 19 (1) ( ಬಿ) ರನ್ವಯ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಮಾನ್ಯ ಲೋಕಾಯುಕ್ತರಿಗೆ ಈ ಮೂಲಕ 
ಅಭಿಯೋಜನಾ ಮಂಜೂರಾತಿಯನ್ನು ನೀಡಿದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ ( ವ್ಯವಹಾರ ) ನಿರ್ವಹಣೆ ನಿಯಮಾವಳಿ - 1977ರ ನಿಯಮ 19 (1) ರ ನ್ವಯ ಈ ಮೇಲ್ಕಂಡ 
ಆದೇಶವನ್ನು ನನ್ನ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ: 09 - 01- 2012ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 334 

ಒಳಾಡಳಿತ ಇಲಾಖೆ 
( ಪೊಲೀಸ್ ಸೇವೆಗಳು - ಬಿ) 


೬೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ- ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ತಸ್ವೀರ್ ಅಹಮದ್, ಪಿ.ಐ., ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ 

ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ: 

ಡಿಇ(2) ಸಿಓಪಿ /229 /2009 ದಿ: 26 - 11 - 2009 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ . ಜಿ . ಮತ್ತು ಐ. ಜಿ. ಪಿ ., ಬೆಂಗಳೂರು, ಇವರ ಆದೇಶ ಸಂಖ್ಯೆ : 

ಸಿಬಿ (8) 82 /2009 - 10 ದಿನಾಂಕ: 22 - 9 - 2010 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 17 - 6 - 2011 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8) 82 /2009 - 10 ದಿನಾಂಕ: 18 - 8 - 2011 
ಪ್ರಸ್ತಾವನೆ : 

ಶ್ರೀ ತಸ್ವೀರ್ ಅಹಮದ್, ಪಿ. ಐ., ಇವರು ಬೆಂಗಳೂರಿನ ಜೆ. ಸಿ. ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಉದಾಸೀನತೆ, ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ತಸ್ವೀರ್ ಅಹಮದ್, ಪಿ .ಐ ., ಆದ ನೀವು ಜೆ.ಸಿ. ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಅರ್ಜಿದಾರರಾದ ಶ್ರೀ ಮೊಹಮ್ಮದ್ ಮುಸ್ತಾಕ್ ಅಹಮದ್, ನಂ . 20 /2, ನೆಲಮಹಡಿ, 1ನೇ ಕ್ರಾಸ್, ಮಾರಪ್ಪ ಗಾರ್ಡನ್, 
ಬೆಂಗಳೂರು ನಗರ ರವರ ಮನೆಯಲ್ಲಿ ದಿ: 11-12 - 2008 ರಂದು ಕಳ್ಳತನವಾಗಿರುವ ಬಗ್ಗೆ ಠಾಣೆಯಲ್ಲಿ ದೂರು ನೀಡಿದ್ದು, 
ಸದರಿ ದೂರನ್ನು ನೀವು ದಾಖಲಿಸಿಕೊಳ್ಳದೆ ಸದರಿ ದೂರಿನ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ದೂರಿಗೆ ಯಾವುದೇ 
ಸ್ವೀಕೃತಿಯನ್ನು ನೀಡದೆ ಕೃತ್ಯ ನಡೆದ ಸ್ಥಳಕ್ಕೆ ಹೋಗಿ ಪರಿಶೀಲಿಸದೇ ಶ್ವಾನ ದಳದಿಂದ ಸ್ಥಳವನ್ನು ಪರಿಶೀಲಿಸದೇ ಸ್ಥಳದಲ್ಲಿ 
ಮಹಜರ್ ಕ್ರಮ ಜರುಗಿಸದೇ , ನೀವು ಅರ್ಜಿದಾರರಿಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇದೆ ಆರೋಪಿಗಳನ್ನು ಪತ್ತೆ ಹಚ್ಚಿ 
ನಿಮ್ಮ ಒಡವೆಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಕೊಡುತ್ತೇನೆಂದು ಅರ್ಜಿದಾರರಿಗೆ ಕೇವಲ ಆಶ್ವಾಸನೆಯನ್ನು ಮಾತ್ರ ನೀಡಿ 
ಅರ್ಜಿದಾರರು ಈ ಬಗ್ಗೆ ಹಲವಾರು ಬಾರಿ ಠಾಣೆಗೆ ಬಂದು ನಿಮ್ಮನ್ನು ವಿಚಾರಿಸಿದರೂ ಸಹ ಅರ್ಜಿದಾರರ ದೂರಿನ ಬಗ್ಗೆ 
ಯಾವುದೇ ಕ್ರಮ ಕೈಗೊಳ್ಳದೇ ನಂತರದಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡ ತಂದಾಗ ದಿನಾಂಕ: 07 - 02 - 2009 ರಂದು 
ವಿಳಂಬವಾಗಿ ದೂರು ದಾಖಲಿಸಿರುತ್ತೀರಿ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾದ ನೀವು ದೂರನ್ನು 
ದಾಖಲಿಸದೆ ನಿಮ್ಮ ಕರ್ತವ್ಯದಲ್ಲಿ ಉದಾಸೀನತೆ, ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ 

ಕರ್ತವ್ಯಲೋಪವೆಸಗಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು , 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 26 - 11 -2009ರ ಆದೇಶದಲ್ಲಿ ಅರ್ಜಿದಾರ ಇವರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಎರಡು ವರ್ಷಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ. ಜಿ. ಪಿ., 
ಬೆಂಗಳೂರು, ಇವರು ಮೆಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 22 -9- 2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಉದಾಸೀನತೆ , ಅತೀವ 
ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಣ 68 ಪೊಸಿಅ 2011, ಬೆಂಗಳೂರು, ದಿನಾಂಕ: 07 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ತಸ್ವೀರ್ ಅಹಮದ್, ಪಿ . ಐ. ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಟಿ.ಎನ್ . ರವಿಪ್ರಕಾಶ್ 
ಪಿ . ಆರ್. 335 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೧೭ 


ಒಳಾಡಳಿತ ಸಚಿವಾಲಯ 
ವಿಷಯ : ದತ್ತ ಮಾಲಾ ಅಭಿಯಾನ ಕಾರ್ಯಕ್ರಮ ಸಂಬಂಧ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನು 

ನೇಮಿಸಿರುವುದಕ್ಕೆ ಘಟನೋತ್ತರ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ಜಿಲ್ಲಾಧಿಕಾರಿಗಳು , ಚಿಕ್ಕಮಗಳೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ : ಜೆ1/ ಎಂಎಎಜಿ/ 80 /2011 - 12 ದಿನಾಂಕ: 

4.11.2011. 
2) ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಇವರ ಅಧಿಕೃತ ಜ್ಞಾಪನ ಸಂಖ್ಯೆ : ಜೆ1 / ದತ್ತಮಾಲಾ/80 / 2011 

12 ದಿನಾಂಕ: 4. 11. 2011 . 
ಪ್ರಸ್ತಾವನೆ : 

ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಇವರು ದತ್ತ ಮಾಲಾ ಅಭಿಯಾನ ಕಾರ್ಯಕ್ರಮ ಸಂಬಂಧ ದಿನಾಂಕ 9.11.2011 ರಿಂದ 
13.11. 2011 ರವರೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಸರ್ಕಾರದ ಅನುಮೋದನೆಯನ್ನು ಕಾಯ್ದಿರಿಸಿ 24 ಅಧಿಕಾರಿಗಳನ್ನು 
ಸಿಆರ್‌ಪಿಸಿ ಕಲಂ 21 ರನ್ವಯ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ನೇಮಿಸಿ ಮೇಲೆ ಓದಲಾದ ಕ್ರಮಸಂಖ್ಯೆ (2 ) ದಿನಾಂಕ 4.11.2011 
ರ ಪತ್ರದಲ್ಲಿ ಸರ್ಕಾರದ ಘಟನೋತ್ತರ ಅನುಮೋದನೆ ಕೋರಿರುತ್ತಾರೆ. 

- ಜಿಲ್ಲಾಧಿಕಾರಿಗಳು , ಚಿಕ್ಕಮಗಳೂರು ಜಿಲ್ಲೆ ಇವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಕೈಗೊಂಡಿರುವ ಕ್ರಮವನ್ನು 
ಅನುಮೋದಿಸಿ ಘಟನೋತ್ತರ ಅನುಮೋದನೆ ನೀಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 516 ಎಸ್ ಎಸ್ಟಿ 2011, ಬೆಂಗಳೂರು, ದಿನಾಂಕ : 07 - 01- 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಇವರು ಅಧಿಕೃತ ಜ್ಞಾಪನ ಸಂಖ್ಯೆ: 
ಜೆ1/ ದತ್ತಮಾಲಾ/80 /2011 - 12 , ದಿನಾಂಕ 4 .11 .2011 ರಲ್ಲಿ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನು ನೇಮಿಸಿರುವುದಕ್ಕೆ ಸರ್ಕಾರದ 
ಘಟನೋತ್ತರ ಅನುಮೋದನೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಈ . ಪಾಪಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ) 
ಪಿ . ಆರ್ , 337 

ಒಳಾಡಳಿತ ಇಲಾಖೆ 

( ಕಾನೂನು ಮತ್ತು ಸುವ್ಯವಸ್ಥೆ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಮಲ್ಲೇಗೌಡ, ನಿವೃತ್ತ ಎ. ಎಸ್ . ಐ., ಹೈಬ್ರೌಂಡ್ಸ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಕಮೀಷನರ್, ಕೇಂದ್ರ ವಿಭಾಗ, ಬೆಂಗಳೂರು, ಇವರ 

ಆದೇಶ ಸಂಖ್ಯೆ: ಡಿಇ /11/ ಆರ್.6 / ಡಿಸಿಪಿ (ಕೇ ) 03 ದಿ: 15 -11 - 2003 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ : 

25/ ಅಪೀಲು/08 ದಿನಾಂಕ: 03 - 7 - 08 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 06 - 01 - 10 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು(2)5 /2010 - 11 ದಿನಾಂಕ: 23 - 11 - 2011 
ಪ್ರಸ್ತಾವನೆ : 

ಶ್ರೀ ಮಲ್ಲೇಗೌಡ, ನಿವೃತ್ತ ಎ . ಎಸ್. ಐ ., ಬೆಂಗಳೂರು, ಇವರು ಹೈಗೌಂಡ್ಸ್ ಪೊಲೀಸ್ ಠಾಣೆ, ಬೆಂಗಳೂರು, ಇಲ್ಲಿ ಎಚ್. ಸಿ. ಆಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ , ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಅಧಿಕಾರ ದುರುಪಯೋಗ ಮತ್ತು ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಎಸಗಿದ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಮಲ್ಲೇಗೌಡ, ಹೆಚ್. ಸಿ.- 1354, ಹೈಗೌಂಡ್ಸ್ ಠಾಣೆ ಆದ ನೀವು ಜುಲೈ 2001ರಲ್ಲಿ 50,000 - 00 ರೂ . ಗಳನ್ನು ಶ್ರೀ 
ತ್ಯಾಗರಾಜನಗರದ ಕೋ - ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್‌ನಲ್ಲಿ ಸಾಲ ಪಡೆಯುವ ಸಲುವಾಗಿ ಪೊಲೀಸ್ ಇನ್ಸ್‌ಪೆಕ್ಟರ್‌ 
ರವರ ಸೀಲನ್ನು ಸಂಬಳ ಚೀಟಿ ಮತ್ತು ಸಂಬಳ ಪ್ರಮಾಣ ಪತ್ರದ ಮೇಲೆ ಹಾಕಿ ಬ್ಯಾಂಕಿಗೆ ನೀಡಿ ಸಾಲ ಪಡೆದು ಪೊಲೀಸ್ 
ಇನ್ಸ್‌ಪೆಕ್ಟರ್‌ರವರ ಅಧಿಕಾರ ವ್ಯಾಪ್ತಿಯನ್ನು ದುರುಪಯೋಗಪಡಿಸಿಕೊಂಡು ಸಂಜ್ಞೆಯ ಪ್ರಕರಣದಲ್ಲಿ ಭಾಗಿಯಾಗಿ ಶಿಸ್ತು 

ಇಲಾಖೆಯಲ್ಲಿರುವ ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಪ್ರದರ್ಶಿಸಿರುತ್ತೀರಿ. ” 
ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್ ಕಮೀಷನರ್, ಕೇಂದ್ರ ವಿಭಾಗ, ಬೆಂಗಳೂರು, ಇವರು ಮೇಲೆ 
ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 15 - 11 - 2003ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ 
ವೇತನ ಬಡ್ತಿಗಳಿಗೆ ಪರಿಣಾಮ ಬೀರುವಂತೆ ಮುಂದೂಡಲಾಗಿದೆ. 


೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 03 -7- 08ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಧಿಕಾರ ದುರುಪಯೋಗ ಮತ್ತು ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 51 ಪೊಸಿಅ 2010 ಬೆಂಗಳೂರು, ದಿನಾಂಕ: 07 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮಲ್ಲೇಗೌಡ, ನಿವೃತ್ತ ಎ .ಎಸ್.ಐ., ಹೈಗೌಂಡ್ಸ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ರವಿಪ್ರಕಾಶ್ 
ಪಿ. ಆರ್‌. 338 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಎಸ್. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ , ಬೆಳಗಾವಿ ಈ ಸಂಸ್ಥೆಗೆ 2011 -12ನೇ ಸಾಲಿಗೆ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ 

ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೆಶಕರು ಇವರ ಪತ್ರ ಸಂಖ್ಯೆ : 

ಡಿಎಸ್‌ಕೆ/ ಸಿಬ್ಬಂದಿ /35/2010 - 11, ದಿನಾಂಕ: 09.12 .2011 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಐ 100 ಎಸ್‌ಜಿಎಫ್ 2011, ದಿನಾಂಕ: 23 - 06 - 2011. 

3. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 100 ಎಸ್‌ಜಿಎಫ್ 2011 , ದಿನಾಂಕ: 24 - 08 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿರುವ ದಿನಾಂಕ : 09.12.2011ರ ಪತ್ರದಲ್ಲಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಎಸ್. 
ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಗೆ 2011 -12ನೇ ಸಾಲಿನ ಆಯವ್ಯಯದಲ್ಲಿ 100 .00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದ್ದು , ಇದರಲ್ಲಿ 3 ಹಾಗೂ 4ನೇ 
ತ್ರೈಮಾಸಿಕಕ್ಕೆ ಒಟ್ಟು 150.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ . 

ಮೇಲೆ ಓದಲಾದ (2) ಮತ್ತು (3) ರಲ್ಲಿರುವ ಆದೇಶಗಳಲ್ಲಿ ಮೊದಲನೆ ಹಾಗೂ 2ನೇ ತ್ರೈಮಾಸಿಕಕ್ಕೆ ಒಟ್ಟು 1 50.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೆಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 100 ಎಸ್‌ಜಿಎಫ್ 2011 , ಬೆಂಗಳೂರು, ದಿನಾಂಕ: 10.01 .2012 
ಎಸ್ . ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾವಿ ಈ ಸಂಸ್ಥೆಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ 2011-12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2852 
08 - 201- 0 - 04 - 059ರಡಿ ಒದಗಿಸಿರುವ ಅನುದಾನದಲ್ಲಿ ಮೂರನೇ ತ್ರೈಮಾಸಿಕ ಕಂತಾಗಿ ಕ 25.00 ಲಕ್ಷಗಳನ್ನು (ರೂಪಾಯಿ ಇಪ್ಪತ್ತೈದು ಲಕ್ಷಗಳು 
ಮಾತ್ರ) ಬಿಡುಗಡೆ ಮಾಡಲಾಗಿದೆ . 

ಹಣವನ್ನು ಯಾವ ಉದ್ದೇಶಕ್ಕೆ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸುವುದು ಹಾಗೂ ಹಣ ಬಳಕೆ ಪ್ರಮಾಣ 
ಪತ್ರವನ್ನು ತಪ್ಪದೇ ಸರ್ಕಾರಕ್ಕೆ ಸಲ್ಲಿಸುವುದು. 

ಹಣ ಸಂದಾಯದ ರಸೀದಿ ಮೇಲೆ ಆಯುಕ್ತರು , ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರ ಮೇಲು ರುಜು ಪಡೆದು ಸದರಿ ಹಣವನ್ನು 
ಡ್ರಾ ಮಾಡುವ ಅಧಿಕಾರವನ್ನು ನಿರ್ದೇಶಕರು , ಎಸ್ . ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ , ಬೆಳಗಾವಿ ಇವರಿಗೆ ನೀಡಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು ಟಿಪ್ಪಣಿ ಸಂಖ್ಯೆ: ವಾಕ್ಕೆ 241 ಆಂಆಸ(1) 2017, ದಿನಾಂಕ: 28.12 .2011 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹಾಗೂ ಸರ್ಕಾರದ ಆಡಳಿತ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ಅಧಿಕಾರದ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಿವಶಂಕರ ನಾಯಕ್ ಎಲ್ 
ಪಿ . ಆರ್‌. 339 

ಪೀಠಾಧಿಕಾರಿ ( ಸಕ್ಕರೆ ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧ , ೨೦೧೨ 


೬೧೯ 


೧೯ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸುಗೂರು ಇಲ್ಲಿ 2008 - 09 ಮತ್ತು 2009 - 10ನೇ 

ಸಾಲಿನಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆ / ಯೋಜನೆಗಳಡಿ ಬಿಡುಗಡೆಯಾದ ಅನುದಾನವನ್ನು 
ದುರುಪಯೋಗಪಡಿಸಿಕೊಂಡ ಅಧಿಕಾರಿ / ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಉಪ 

ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ - ಆದೇಶ 
ಓದಲಾಗಿದೆ: ಅಪರ ನಿಬಂಧಕರು ವಿಚಾರಣೆಗಳು - 6 , ಕರ್ನಾಟಕ ಲೋಕಾಯುಕ್ತ ಕಚೇರಿ, ಬೆಂಗಳೂರು ಇವರ ಅರೆ ಸರ್ಕಾರಿ 

ಪತ್ರ ಸಂಖ್ಯೆ ಕಂಪ್ಲೆಂಟ್ /ಉಪಲೋಕ್/ ಜಿಎಲ್‌ಬಿ - 23/2011 / ಎಆರ್‌ಇ - 6, ದಿನಾಂಕ: 01 -12 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 01- 12 - 2011ರ ಅರೆ ಸರ್ಕಾರಿ ಪತ್ರದಲ್ಲಿ ಅಪರ ನಿಬಂಧಕರು ವಿಚಾರಣೆಗಳು - 6, ಕರ್ನಾಟಕ ಲೋಕಾಯುಕ್ತ 
ಕಚೇರಿ, ಬೆಂಗಳೂರು ಇವರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸುಗೂರು ಇಲ್ಲಿ 2008 - 09 ಮತ್ತು 2009 -10ನೇ 
ಸಾಲಿನಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆ/ಯೋಜನೆಗಳಡಿ ಬಿಡುಗಡೆಯಾದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡ ಅಧಿಕಾರಿ/ ನೌಕರರ ವಿರುದ್ಧ ಮಾನ್ಯ 
ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಸೆಕ್ಷನ್ 12 (3) ರಡಿ ನೀಡಿರುವ ವರದಿಯನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ 
ಕಳುಹಿಸುತ್ತಾ , ಮಾನ್ಯ ಉಪ ಲೋಕಾಯುಕ್ತರ ಶಿಫಾರಸ್ಸಿನಂತೆ ಕ್ರಮವಹಿಸಲು ಕೋರಿರುತ್ತಾರೆ. 

ಮಾನ್ಯ ಉಪ ಲೋಕಾಯುಕ್ತ -1 ರವರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಸೆಕ್ಷನ್ 12 ( 3) ರಡಿ ಕಳುಹಿಸಿರುವ ತಮ್ಮ ವರದಿಯಲ್ಲಿ 
ಶ್ರೀ ಎ. ಆಂಜನೇಯ, ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಲಿಂಗಸುಗೂರು ಮತ್ತಿತರ ಅಧಿಕಾರಿ / ನೌಕರರು ಪಂಚಾಯತ್ ರಾಜ್ 
ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸುಗೂರು ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 2008 - 09 ಮತ್ತು 2009 -10ನೇ ಸಾಲಿನಲ್ಲಿ ವಿವಿಧ 
ಲೆಕ್ಕಶೀರ್ಷಿಕೆ/ ಯೋಜನೆಗಳಡಿ ಬಿಡುಗಡೆಯಾದ ಅನುದಾನವನ್ನು ಕಾಮಗಾರಿಗಳು ಪೂರ್ಣಗೊಳ್ಳದೇ ಇದ್ದರೂ ಸಹ ಅಪೂರ್ಣಗೊಂಡ ಕಾಮಗಾರಿಗಳಿಗೆ 
ಹಣ ಪಾವತಿಸಿ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡು ಕರ್ತವ್ಯಲೋಪವೆಸಗಿರುವುದು ತನಿಖೆಯಲ್ಲಿ ಮೇಲ್ನೋಟಕ್ಕೆ 
ಕಂಡುಬಂದಿರುವುದರಿಂದ ಅವರುಗಳು ಎಸಗಿರುವ ಅಕ್ರಮಗಳು ಹಾಗೂ ಹಣ ದುರುಪಯೋಗ ಎಸೆಗಿರುವ ದುರ್ನಡತೆಗೆ ಸಂಬಂಧಿಸಿದಂತೆ ಅವರುಗಳ 
ವಿರುದ್ಧ ಶಿಸ್ತು ಕ್ರಮ ಪ್ರಾರಂಭಿಸಲು ಹಾಗೂ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 
ನಿಯಮ 14 ( ಎ) ರಡಿಯಲ್ಲಿ ವಿವರವಾದ ಇಲಾಖಾ ವಿಚಾರಣೆ ಕೈಗೊಳ್ಳಲು ಪ್ರಕರಣವನ್ನು ಕರ್ನಾಟಕ ಉಪ ಲೋಕಾಯುಕ್ತಕ್ಕೆ ವಹಿಸುವಂತೆ ಶಿಫಾರಸ್ಸು 
ಮಾಡಿರುತ್ತಾರೆ. 

ಮಾನ್ಯ ಉಪ ಲೋಕಾಯುಕ್ತ -1 ರವರ ಶಿಫಾರಸ್ಸಿನಂತೆ ಈ ಕೆಳಕಂಡ ಅಧಿಕಾರಿ/ ನೌಕರರ ವಿರುದ್ಧ ಶಿಸ್ತು ಕ್ರಮ ಪ್ರಾರಂಭಿಸಲು ಹಾಗೂ 
ಅದಕ್ಕಾಗಿ ವಿವರವಾದ ಇಲಾಖಾ ವಿಚಾರಣೆ ಕೈಗೊಳ್ಳಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರ ನಿಯಮ 14 ( ಎ) ರಡಿಯಲ್ಲಿ ಪ್ರಕರಣವನ್ನು ಕರ್ನಾಟಕ ಉಪ ಲೋಕಾಯುಕ್ತಕ್ಕೆ ವಹಿಸಲು ಸರ್ಕಾರವು ನಿರ್ಣಯಿಸಿದೆ. ಅದರಂತೆ ಕೆಳಕಂಡ 
ಆದೇಶ. 

ಶ್ರೀ ಎ . ಆಂಜನೇಯ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ 

ವಿಭಾಗ, ಲಿಂಗಸಗೂರು. 
2 . ಶ್ರೀ ಎಂ . ಎನ್. ಪಾಟೀಲ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ 

ವಿಭಾಗ, ಲಿಂಗಸಗೂರು. 

ಶ್ರೀ ವೀರಭದ್ರಪ್ಪ , ಅಂದಿನ ಸಹಾಯಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸಗೂರು. 
4 . ಶ್ರೀ ಸೈಯದ್ ಅಬಿದ ಅಲಿ, ಕಿರಿಯ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸಗೂರು. 

ಆದೇಶ ಸಂಖ್ಯೆ : ಗ್ರಾಅಪ 47 ಇಎನ್‌ಕ್ಯೂ 2011, ಬೆಂಗಳೂರು, ದಿನಾಂಕ: 03 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡ ಅಧಿಕಾರಿ/ ನೌಕರರ ಇವರ ವಿರುದ್ಧ ಶಿಸ್ತು ಕ್ರಮ ಪ್ರಾರಂಭಿಸಿ ಇಲಾಖಾ 
ವಿಚಾರಣೆ ನಡೆಸಲು ಈ ಪ್ರಕರಣವನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ 
ನಿಯಮ 14 ( ಎ) ರನ್ವಯ ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಿ ಆದೇಶಿಸಿದೆ. 

1. ಶ್ರೀ ಎ . ಆಂಜನೇಯ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ 

ವಿಭಾಗ, ಲಿಂಗಸಗೂರು. 
2. ಶ್ರೀ ಎಂ .ಎನ್. ಪಾಟೀಲ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ 

ವಿಭಾಗ, ಲಿಂಗಸಗೂರು. 
ಶ್ರೀ ವೀರಭದ್ರಪ್ಪ , ಅಂದಿನ ಸಹಾಯಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ , ಲಿಂಗಸಗೂರು. 
- ಶ್ರೀ ಸೈಯದ್ ಅಬಿದ ಅಲಿ, ಕಿರಿಯ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಲಿಂಗಸಗೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ.ಆರ್ , ಶಿವಾನಂದಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ. ಆರ್. 340 


೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧, ೨೦೧೨ 


- 


ಭಾಗ -೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟ ಜಿಲ್ಲೆ, ಹುನಗುಂದ ತಾಲ್ಲೂಕಿನ ವಜ್ಜಲ ಗ್ರಾಮವನ್ನು ಪುನರ್ವಸತಿ ಕೇಂದ್ರ ನಿರ್ಮಾಣಕ್ಕಾಗಿ 

ಸ್ಥಳಾಂತರಿಸುವ ಬಗ್ಗೆ. 
ಓದಲಾಗಿದೆ: 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರ ದಿನಾಂಕ 09 / 2 /2011 / ರ 

ಪತ್ರದ ಸಂಖ್ಯೆ: ಮುಇ೦/ ಸನೀ ( ಉ ) ವ/ಭೂಸ್ವಾಪ್ರ/ 2011 -12 /627. 

2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 07 ದಾಮy 2007, ದಿನಾಂಕ 25 /10 /2008. 
ಪ್ರಸ್ತಾವನೆ : 

ಬಾಗಲಕೋಟ ಜಿಲ್ಲೆ, ಹುನಗುಂದ ತಾಲ್ಲೂಕಿನ ವಜ್ಜಲ ಗ್ರಾಮವನ್ನು ಪುನರ್ವಸತಿ ಕೇಂದ್ರ ನಿರ್ಮಾಣಕ್ಕಾಗಿ ಸ್ಥಳಾಂತರಿಸಲು ಹೆಚ್ಚುವರಿ ಮೊತ್ತ 
ರೂ . 70,000/- ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರು 
ಮೇಲೆ (1) ರಲ್ಲಿ ಓದಲಾದ ದಿನಾಂಕ 09 /12 /11ರ ಪತ್ರದಲ್ಲಿ ಕೋರಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವಜ್ಜಲ ಗ್ರಾಮಸ್ಥರು ರಿಟ್ ಅರ್ಜಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಮೇಲ್ಕಂಡ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳು, 
ಬಾಗಲಕೋಟೆ ಇವರ ಪ್ರಸ್ತಾವನೆಯಂತೆ ರೂ . 625.00 ಲಕ್ಷಗಳ ಮೊತ್ತದಲ್ಲಿ ಕೈಗೊಳ್ಳಲು ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 25 /10/ 08ರ ಸರ್ಕಾರಿ 
ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 

ವಜ್ಜಲ ಗ್ರಾಮದ ಪುನರ್ವಸತಿ ಕೇಂದ್ರದ ಜಮೀನು ಖರೀದಿಗಾಗಿ ಪ್ರಾಥಮಿಕ ಅಂದಾಜಿನಂತೆ ಜಮೀನು ಭೂಸ್ವಾಧೀನ ವೆಚ್ಚವನ್ನು 25 . 00 
ಲಕ್ಷ ರೂ . ಗಳಿಗೆ ನಿಗದಿ ಮಾಡಿ ಈ ಸಂಬಂಧ ಹಿರೇಓತಗೇರಿ 29 - 27 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸದರಿ ಜಮೀನಿನ ದರವನ್ನು 
ಪ್ರತಿ ಎಕರೆಗೆ ರೂ . 3.00 ಲಕ್ಷ ಪರಿಹಾರ ನೀಡುವಂತೆ ಒಪ್ಪಂದದ ಐತೀರ್ಪು ರಚಿಸಿದ್ದು , ಸದರಿ ಐತೀರ್ಪಿನಂತೆ ಜಮೀನು ಮಾಲೀಕರಿಗೆ 
ರೂ . 89 ,14,450/ - ಗಳ ಪರಿಹಾರ ಪಾವತಿ ಮಾಡಲಾಗಿದೆ. ಇದರಿಂದಾಗಿ ಜಮೀನು ಖರೀದಿಗಾಗಿ ಅಂದಾಜು ಮೌಲ್ಯಕ್ಕಿಂತ ರೂ . 64,14 ,450/ - ಗಳನ್ನು 
ಹೆಚ್ಚುವರಿ ಹಣ ವೆಚ್ಚ ಮಾಡಲಾಗಿದೆ. ಈ ಹೆಚ್ಚುವರಿ ಮೊತ್ತವನ್ನು ಕಟ್ಟಡಗಳಿಗಾಗಿ ಇರಿಸಲಾದ ಮೊತ್ತದಲ್ಲಿ ಪಾವತಿ ಮಾಡಿದ್ದು, ಸದರಿ 
ಕಟ್ಟಡಗಳ ಮೌಲ್ಯಗಳ ಐತೀರ್ಪು ರಚಿಸಲು ಇನ್ನೂ ಅಂದಾಜು 70.00 ಲಕ್ಷ ರೂ . ಗಳ ಹೆಚ್ಚುವರಿ ಮೊತ್ತದ ಅವಶ್ಯಕತೆಯಿದ್ದು, ಸದರಿ ಮೊತ್ತವನ್ನು 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಹೆಚ್ಚುವರಿ ಮೊತ್ತವು ಅಂದಾಜು ಮೊತ್ತ ರೂ . 695 .00 ಲಕ್ಷಕ್ಕೆ ಹೋಲಿಸಿದಾಗ ಶೇ . 11.20ರಷ್ಟು 
ಹೆಚ್ಚುವರಿಯಾಗುತ್ತದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ : ಸನೀಇ 05 ಮಸಾವಿ 2011 , ಬೆಂಗಳೂರು, ದಿನಾಂಕ: 11ನೇ ಜನವರಿ 2012 
ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟ ಜಿಲ್ಲೆ , ಹುನಗುಂದ ತಾಲ್ಲೂಕಿನ ವಜ್ಜಲ ಗ್ರಾಮದ ಸ್ಥಳಾಂತರಕ್ಕಾಗಿ 
ಹಿರೇಓತಗೇರಿ ಗ್ರಾಮದ ಕಟ್ಟಡಗಳ ಮೌಲ್ಯಗಳ ಐತೀರ್ಪು ರಚಿಸಲು ಹೆಚ್ಚುವರಿ ಮೊತ್ತ ರೂ . 70.00 ಲಕ್ಷಗಳನ್ನು (ಎಪ್ಪತ್ತು ಲಕ್ಷ ರೂ . ಗಳು ಮಾತ್ರ) 
ಸದರಿ ಕಾಮಗಾರಿಯ ಪರಿಷ್ಕೃತ ಅಂದಾಜಿನಲ್ಲಿ ಸೇರಿಸಿ ಅನುಮೋದನೆ ಪಡೆದುಕೊಳ್ಳುವ ಹಾಗೂ ನಿಯಮಾನುಸಾರ ಪಾವತಿಸುವ ಷರತ್ತಿಗೆ ಒಳಪಟ್ಟು 
ಬಿಡುಗಡೆ ಮಾಡಲು ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “4702 -00 -101-1- 02 -139 - ಹೊಸ ಕಾಮಗಾರಿಗಳು ” ಅಡಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ :ಎಫ್ಡಿ 01 ಟಿಎಫ್ ಪಿ 2011 ದಿನಾಂಕ 28 /09/2011 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಸಿದ್ದಪ್ಪ 
ಪಿ . ಆರ್. 341 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್. ಡಿ. ಪರಮಾಜ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ 

ಅಪರ ನಿಬಂಧಕರ ( ವಿಚಾರಣೆಗಳು) ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿರುವುದರ ಷರತ್ತು 

ಮತ್ತು ನಿಬಂಧನೆಗಳು. 
ಓದಲಾಗಿದೆ: 1. ಅಧಿಸೂಚನೆ ಸಂಖ್ಯೆ: ಸಿಆಸುಇ 56 ಸೇಲೋಯು 2008 ದಿನಾಂಕ: 6.8.2008. 

2. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 56 (3) ಸೇಲೋಯು 2008( ಭಾ ) ಬೆಂಗಳೂರು, ದಿನಾಂಕ: 

27.5 . 2009. 
ಕರ್ನಾಟಕ ಲೋಕಾಯುಕ್ತದ ನಿಬಂಧಕರಿಂದ ಸ್ವೀಕೃತವಾಗಿರುವ ಪತ್ರ ಸಂ : ಕ. ಲೋ ./ಸಿಬ್ಬಂದಿ(1) / 11/ 

2006 - 07 ದಿನಾಂಕ : 18 .10.2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 6.8.2008 ರ ಅಧಿಸೂಚನೆಯಲ್ಲಿ ಶ್ರೀ ಎಸ್. ಡಿ . ಪರಮಾಜ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಇವರನ್ನು ಎರಡು ವರ್ಷಗಳ ಅವಧಿಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿಯಿರುವ ಅಪರ ನಿಬಂಧಕ (ವಿಚಾರಣೆಗಳು ) ಹುದ್ದೆಗೆ ಗುತ್ತಿಗೆ 
ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದ್ದು ಇವರ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳನ್ನು ಮೇಲೆ (2) ರಲ್ಲಿ ಓದಲಾದ ದಿ: 
27 .5.2009ರ ಆದೇಶದಲ್ಲಿ ನಿಗದಿಪಡಿಸಲಾಗಿತ್ತು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬ ೨೧ 


ಮೇಲೆ (3) ರಲ್ಲಿ ಓದಲಾದ ದಿ : 18.10.2011 ರ ಪತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತದ ನಿಬಂಧಕರು, ದಿ: 30.09 .2011ರ ಮನವಿಯಲ್ಲಿ 
ಶ್ರೀಯುತರು ಆದೇಶ ಸಂ : ಎಲ್‌ಎಡಬ್ಲ್ಯೂ 147 ಎಲ್ಎಸಿ 2009, ದಿ: 30.9.2010 ಮತ್ತು ದಿ: 13.10.2010ರನ್ವಯ ಅವರು ಸೇವೆಯಲ್ಲಿದ್ದಾಗಿನ 
ಅವಧಿಯಲ್ಲಿನ ವೇತನವನ್ನು ( 65,830 / - ಗೆ ಹಾಗೂ ನಿವೃತ್ತಿ ವೇತನವನ್ನು ದಿ : 18.8 . 2008ರಿಂದ ಜಾರಿಗೆ ಬರುವಂತೆ ಕ 32 ,915 / - ಗೆ 
ಮಹಾಲೇಖಪಾಲರು ನಿಗದಿಪಡಿಸಿರುವುದರಿಂದ ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ನೇಮಕ ಮಾಡಿದ ಅವಧಿಯ 
ವೇತನವನ್ನು ಪುನರ್ ನಿಗದಿಪಡಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂ : ಸಿಆಸುಇ 220 ಸೇಲೋಯು 2011, ಬೆಂಗಳೂರು, ದಿನಾಂಕ: 10.01.2012 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಅಪರ ನಿಬಂಧಕರು ( ವಿಚಾರಣೆಗಳು) ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ 
8 .8.2008 ರಿಂದ 7.8. 2010ರವರೆಗೆ ಕರ್ತವ್ಯ ನಿರ್ವಹಿಸಿರುವ ಶ್ರೀ ಎಸ್. ಡಿ . ಪರಮಾಜ್ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಮರು ನೇಮಕಾತಿ 
ವೇತನವನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 313 ( ಬಿ) ಪ್ರಕಾರ 7 24,420 /- ಗಳಿಗೆ ಮನರ್‌ ನಿಗದಿಪಡಿಸಲಾಗಿದೆ. ಈ 
ಮರುನೇಮಕಾತಿ ವೇತನದೊಂದಿಗೆ ಶ್ರೀಯುತರು ನಿವೃತ್ತಿ ಸಮಯದಲ್ಲಿ ಪಡೆಯುತ್ತಿದ್ದ ಮೂಲ ವೇತನವಾದ ( 65,830/ - ಗಳಿಗೆ ಲಭ್ಯವಾಗುವ 
ಡಿ.ಎ / ಹೆಚ್. ಆರ್ .ಎ ./ ಸಿಸಿಎ ಗಳನ್ನು ಪಡೆಯಬಹುದು. ಇದಕ್ಕೆ ಷರತ್ತು ಮತ್ತು ನಿಬಂಧನೆಗಳು ಈ ಕೆಳಕಂಡಂತಿರುತ್ತವೆ. 

1. ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, 
ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಈ ಅಧಿಕಾರಿಯವರು ಅರ್ಹರಾಗಿರುವುದಿಲ್ಲ. 

- 2 . ಸದರಿ ಮರುನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸುವುದಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1248 ಸೇ - 3 /2011 ದಿನಾಂಕ: 8.12 .2011 ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ನಾಗೇಶ್ ಪಾಟಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 342 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ನಿಯಂತ್ರಕರು ( ಲೆಕ್ಕಪತ್ರ ನಿರ್ವಹಣೆ) ಶಾಖೆಯಲ್ಲಿನ 

ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 460 ಸಅಸೇ 2007 ದಿನಾಂಕ: 25 .02 . 2008 

2 ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 26 ಸಿಶಾಸೇ 2008 , ದಿನಾಂಕ: 23 - 05 - 2008 
3) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 45 ಸಿಶಾಸೇ 2009 , ದಿನಾಂಕ: 25 -04 - 2009 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 69 ಸಅಸೇ 2010 , ದಿನಾಂಕ: 17 - 09 - 2010. 
5) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 163 ಸಅಸೇ 2011 ದಿನಾಂಕ: 19 - 03 - 2011. 

ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 22 ಸಿಎಎಂ 2009 , ದಿನಾಂಕ: 10 -11 - 2011 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಆರ್ಥಿಕ ಇಲಾಖೆಯ ನಿಯಂತ್ರಕರು ( ಲೆಕ್ಕಪತ್ರ ನಿರ್ವಹಣೆ) ಶಾಖೆಯಲ್ಲಿ ಒಂದು 
ಲೆಕ್ಕಾಧೀಕ್ಷಕರ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 2) ಮತ್ತು (3) ರಲ್ಲಿ ಓದಲಾದ ಆದೇಶದಲ್ಲಿ ಆರ್ಥಿಕ ಇಲಾಖೆಯ 
ನಿಯಂತ್ರಕರು ( ಲೆಕ್ಕಪತ್ರ ನಿರ್ವಹಣೆ) ಶಾಖೆಯಲ್ಲಿನ ಲೆಕ್ಕಾಧಿಕಾರಿ ಹುದ್ದೆಯನ್ನು ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯನ್ನಾಗಿ ಉನ್ನತೀಕರಿಸಿ 
ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಆದೇಶದಲ್ಲಿ ಆರ್ಥಿಕ ಇಲಾಖೆಯಲ್ಲಿನ ನಿಯಂತ್ರಕರು ( ಲೆಕ್ಕಪತ್ರ ನಿರ್ವಹಣೆ) 
ಶಾಖೆಯಲ್ಲಿನ ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯನ್ನು ದಿನಾಂಕ: 25 - 02 - 2009 ರಿಂದ 24 - 02 - 2011 ರವರೆಗೆ ಮತ್ತು ಲೆಕ್ಕಾಧೀಕ್ಷಕರ ಹುದ್ದೆಯನ್ನು 
ದಿನಾಂಕ: 25 - 02 - 2011 ರಿಂದ 24 - 02 -2012 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿತ್ತು ಮೇಲೆ (6) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ 
ಆರ್ಥಿಕ ಇಲಾಖೆಯಲ್ಲಿನ ಲೆಕ್ಕಪತ್ರ ನಿರ್ವಹಣೆ ಶಾಖೆಯ “ ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯ ಶಾಖೆಯಲ್ಲಿ ಅತ್ಯಗತ್ಯವಾಗಿರುವ ಕಾರಣ ಈ 
ಹುದ್ದೆಯನ್ನು ದಿನಾಂಕ: 25 - 02 - 2012 ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸುವಂತೆ ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 611 ಸಅಸೇ 2011 , ಬೆಂಗಳೂರು, ದಿನಾಂಕ: 09 ಜನವರಿ 2012 
ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಕಂಟ್ರೋಲರ್ ( ಲೆಕ್ಕಪತ್ರ ನಿರ್ವಹಣ) ಶಾಖೆಯಲ್ಲಿನ ಲೆಕ್ಕಪರಿಶೋಧನಾಧಿಕಾರಿ 
ಹುದ್ದೆಯನ್ನು ದಿನಾಂಕ : 25 - 02 - 2012 ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 1996, ದಿನಾಂಕ: 10 - 07 -1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದ ಅನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಪಿ . ಆರ್ . 343 

(ಸೇವೆಗಳು - 3 ) 


೬ ೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ- ೧ 


ತೋಟಗಾರಿಕೆ ಸಚಿವಾಲಯ 
ವಿಷಯ : ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಕೆನರಾ ಬ್ಯಾಂಕಿನಿಂದ ಪಡೆದ ಸಾಲದ ಮೊತ್ತಕ್ಕೆ ವಿಧಿಸುವ ಬಡ್ಡಿಯನ್ನು 

ಹಿಂಬರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 03 ಉನಿ 2011 ( ಭಾಗ - 1), ದಿನಾಂಕ: 31. 03 .2011. 

2) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ / 19/ ವೆಚ್ಚ-1 /2011 , ದಿನಾಂಕ: 21 - 7 - 2011. 

ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ: 

ಕರೇಮಾಮ / ಹಣಕಾಸು/ 2011 - 12 /1294, ದಿ : 3 - 11 - 2011. 
ಪ್ರಸ್ತಾವನೆ : 

ದಿನಾಂಕ: 16 - 6 -2011 ರಂದು ಮಾನ್ಯ ರೇಷ್ಮೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಡಳಿಯು ಪಡೆಯುವ ಸಾಲದ ಮೇಲೆ 
ಬ್ಯಾಂಕಿನವರು ವಿಧಿಸುವ ಬಡ್ಡಿಯನ್ನು ಸರ್ಕಾರವು ಹಿಂಭರಿಸಬೇಕೆಂದು ತೀರ್ಮಾನಿಸಲಾಗಿತ್ತು. ಅದರಂತೆ ಮಂಡಳಿಯು ದಿನಾಂಕ: 18 - 6 -2011 ರಲ್ಲಿ 
ಕಳುಹಿಸಿದ ಪತ್ರದಲ್ಲಿನ ಶಿಫಾರಸ್ಸನ್ನು ಹಣಕಾಸು ಇಲಾಖೆಯವರು ಒಪ್ಪಿರುತ್ತಾರೆ. ಬ್ಯಾಂಕಿನವರು ದಿನಾಂಕ: 23 - 5 - 2011 ರಿಂದ 31 -10 - 2011ರ ವರೆಗಿನ 
ಅವಧಿಗೆ ರೂ . 42, 67 ,641 /- ಬಡ್ಡಿ ವಸೂಲು ಮಾಡಿರುತ್ತಾರೆ ಮತ್ತು ರೂ . 8,60,340/- ನ್ನು ಸಾಲಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸಿಂಗ್ ವೆಚ್ಚಗಳಿಗೆ 
ವಸೂಲು ಮಾಡಿರುತ್ತಾರೆ. ಮಂಡಳಿಯಿಂದ ಭರಿಸಿರುವ ಬಡ್ಡಿ ಹಾಗೂ ಇತರೆ ವೆಚ್ಚಗಳ ಒಟ್ಟು ಮೊತ್ತವಾದ ರೂ . 51, 27,981/ - ಗಳನ್ನು ಸರ್ಕಾರದ 
ವತಿಯಿಂದ ಹಿಂಭರಿಸುವಂತೆ ಕ್ರಮವಹಿಸಿ ಆದೇಶ ನೀಡಬೇಕೆಂದು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರು ಮೇಲೆ 
ಓದಲಾದ ಕ್ರಮಸಂಖ್ಯೆ (3) ರ ಪತ್ರದಲ್ಲಿ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ತೊಇ 31 ರೇಉನಿ 2011 , ಬೆಂಗಳೂರು, ದಿನಾಂಕ: 06 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಕೆನರಾ ಬ್ಯಾಂಕಿನಿಂದ ಸಾಲ ಪಡೆದ 
ಮೊತ್ತಕ್ಕೆ ವಿಧಿಸಿರುವ ಬಡ್ಡಿ ವೆಚ್ಚ ರೂ . 51.28 ಲಕ್ಷಗಳನ್ನು ಸಾದಿಲ್ವಾರು ನಿಧಿಯಿಂದ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಮಂಜೂರು ಮಾಡಲಾದ ಈ ಮೊಬಲಗನ್ನು ಮೊದಲು ಸಾದಿಲ್ವಾರು ನಿಧಿಯಿಂದ ಲೆಕ್ಕ ಶೀರ್ಷಿಕೆ 8000 -00 - 272 - 0 - 00 - ಗ್ರಾಮೀಣ 
ಮತ್ತು ಸಣ್ಣ ಉದ್ಯಮಗಳು ಇದರಲ್ಲಿ ಬಿಡುಗಡೆ ಮಾಡಿ ನಂತರ ಲೆಕ್ಕ ಶೀರ್ಷಿಕೆ 2851 - 00 - 107 -1 - 46 ( ಯೋಜನೆತರ) ಇದರಡಿಯಲ್ಲಿ ಪೂರಕ 
ಅಂದಾಜುಗಳಲ್ಲಿ ನಿಧಿಗೆ ಮರು ಹಂಚಲಾಗುವುದು. 

ಆರ್ಥಿಕ ಇಲಾಖೆಯು ಈ ಮೊಬಲಗನ್ನು ಸಾದಿಲ್ವಾರು ನಿಧಿಯಿಂದ ಬಿಡುಗಡೆ ಮಾಡಿ ಪ್ರತ್ಯೇಕ ಆದೇಶವನ್ನು ಹೊರಡಿಸುವುದು. ಆರ್ಥಿಕ 
ಇಲಾಖೆಯ ಈ ಪ್ರತ್ಯೇಕ ಆದೇಶವಿಲ್ಲದೆ ಈ ಆದೇಶದ ಮೇರೆಗೆ ಮೊಬಲಗನ್ನು ಪಡೆಯುವಂತಿಲ್ಲ. ಹಣ ಪಡೆಯುವ ಅಧಿಕಾರಿ ಸಾದಿಲ್ವಾರು ನಿಧಿಯಿಂದ 
ಹಣವನ್ನು ಪಡೆಯಲು ಬಿಲ್ಲನ್ನು ಖಜಾನೆಗೆ ಕಳುಹಿಸಿದಾಗ ಇಲಾಖೆಯ ಆದೇಶಕ್ಕೆ ಆರ್ಥಿಕ ಇಲಾಖೆಯು ಹೊರಡಿಸುವ ಪ್ರತ್ಯೇಕ ಆದೇಶವನ್ನು ಲಗತ್ತಿಸಿದ 
ನಂತರವೇ ಖಜಾನೆಯು ಹಣ ಬಿಡುಗಡೆ ಮಾಡಲು ಕ್ರಮ ತೆಗೆದುಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ದಿನಾಂಕ: FD / A/527/ Exp.4 /2011 , 2 - 1 - 2012 ರಲ್ಲಿಯ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ .ಆರ್‌. 344 

ಬಿ . ಎಸ್ . ಚಂದ್ರಶೇಖರ್ 

ಪೀಠಾಧಿಕಾರಿ 

ತೋಟಗಾರಿಕೆ ಇಲಾಖೆ (ರೇಷೆ) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಲೇಖನ ಸಾಮಗ್ರಿ ಹಾಗೂ 

ಪೀಠೋಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 3 ಡಿಎಸ್‌ವೈ 2011 ದಿ : 18 .08.2011 . 

2 . ಕನ್ನಡ ಮತ್ತು ಸಂಸ್ಕತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಶಾಖೆಗಳ ಮನವಿ . 
3, ದಿ: 28 - 11- 2011 ರ ಸರ್ಕಾರದ ಪತ್ರ : ಕಸಂವಾಪ್ರ 140 ಸ್ವೀಮರ 2011. 
4 , ದಿ: 22 -12 - 2011ರ ಸನ್‌ಟೆಕ್ ಸ್ಟೇಷನರೀಸ್ ರವರ ಪತ್ರದ ಸಂಖ್ಯೆ : 191/2011. 

5. ದಿ: 5 - 12 - 2011ರ ಮಾರುತಿ ಎಂಟರ್ ಪ್ರೈಸಸ್ ರವರ ಪತ್ರದ ಸಂಖ್ಯೆ 123/2011, 
ಪ್ರಸ್ತಾವನೆ : 

- ಮೇಲೆ ಓದಲಾದ ( 2) ರ ಮನವಿಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವಿವಿಧ ಶಾಖೆಗಳು 
ಲೇಖನ ಸಾಮಗ್ರಿಗಳಿಗಾಗಿ ಮನವಿ ಸಲ್ಲಿಸಿದ್ದೆವು. 

ಮೇಲೆ ಓದಲಾದ (4) ಹಾಗೂ (5) ರ ಪತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಬೇಕಾಗಿರುವ 
ಲೇಖನ ಸಾಮಗ್ರಿ ಹಾಗೂ ಪೀಠೋಪಕರಣಗಳನ್ನು ಖರೀದಿಸಲು 03 ಕಂಪನಿಗಳಿಂದ ದರಪಟ್ಟಿ ನೀಡುವಂತೆ ಕೋರಲಾಗಿತ್ತು. ಹಾಗೂ ಅದರಂತೆ 03 
ಕಂಪನಿಗಳಿಂದ ಸ್ವೀಕೃತವಾದ ದರಪಟ್ಟಿಯನ್ವಯ ಇಲಾಖೆಗೆ ಅಗತ್ಯವಾಗಿ ಬೇಕಾಗುವ ಸಾಮಗ್ರಿಗಳ ಒಟ್ಟು ದರಪಟ್ಟಿಯು ಈ ಕೆಳಗಿನಂತಿರುತ್ತದೆ. ಹಾಗೂ 3 
ಕಂಪನಿಗಳ ಲೇಖನ ಸಾಮಗ್ರಿ ಹಾಗೂ ಪೀಠೋಪಕರಣಗಳ ದರ ಪಟ್ಟಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೨೩ 


| ಬೆಲೆ ರೂ . ಗಳಲ್ಲಿ 


ಲೇಖನ ಸಾಮಗ್ರಿಗಳ ದರಪಟ್ಟಿ 
ವಿವರ 

ಪ್ರಮಣ 

ಅನುಬಂಧದಲ್ಲಿ 
ಲೇಖನ ಸಾಮಗ್ರಿಗಳು 

ಲಗತ್ತಿಸಲಾಗಿದೆ. 


ಕಂಪನಿಯ ಹೆಸರು 

ಸನ್ ಟೆಕ್ 
ಸ್ಟೇಷನರೀಸ್ 
ಮಾರುತಿ ಎಂಟರ್ 

ಪೈಸಸ್ 


ಒಟ್ಟು ರೂ . ಗಳಲ್ಲಿ 

45655.81 


ಲೇಖನ ಸಾಮಗ್ರಿಗಳು 


46092.36 


ಮಾಡ್ರನ್ ಏಜನೀಸ್ | ಲೇಖನ ಸಾಮಗ್ರಿಗಳು 


46284 . 98 


ಪೀಠೋಪಕರಣಗಳ ದರಪಟ್ಟಿ 
ಕ್ರ. ಸಂ . ಕಂಪನಿಯ ಹೆಸರು | ವಿವರ 

ಪ್ರಮಣ | ಬೆಲೆ ರೂ . ಗಳಲ್ಲಿ ಒಟ್ಟು ರೂ . ಗಳಲ್ಲಿ 
ಸನ್‌ಟೆಕ್ ಅನುಬಂಧದಲ್ಲಿ 

42226.80 
ಸೇಷನರೀಸ್ 

ಲಗತಿಸಲಾಗಿದೆ. 
ಮಾರುತಿ ಎಂಟರ್‌ | ಪೀಠೋಪಕರಣಗಳು 

39996. 80 
ಪೈಸಸ್ 
ಮಾಡ್ರನ್ ಏಜನ್ಸಿಸ್ 

41719 .50 
ಈ ಮೇಲ್ಕಂಡ 03 ಕಂಪನಿಗಳಿಂದ ಪಡೆದ ದರಗಳನ್ನು ಪರಿಶೀಲಿಸಿ, ಅತಿ ಕಡಿಮೆ ದರ ನೀಡಿರುವ ಬೆಂಗಳೂರಿನ ಸನ್‌ಟೆಕ್‌ ಸ್ಪೀಷನರೀಸ್ 
ಪ್ರೈವೇಟ್ ಲಿಮಿಟೆಡ್ ನಂ . 23, ನೆಲಮಹಡಿ, 14ನೇ ಕ್ರಾಸ್ , ಕಬ್ಬನ್ ಪೇಟೆ, ಬೆಂಗಳೂರು-560002 ರವರಿಗೆ ರೂ . 45655 .81 ಗಳ ( ನಲವತ್ತೈದು 
ಸಾವಿರದ ಆರನೂರ ಐವತ್ತೈದು ರೂಪಾಯಿ ಹಾಗೂ ಎಂಬತ್ತೈದು ಪೈಸೆಗಳು ಮಾತ್ರ) ವೆಚ್ಚದಲ್ಲಿ ಲೇಖನ ಸಾಮಗ್ರಿಗಳನ್ನು ಸರಬರಾಜು ಮಾಡಲು, 
ಹಾಗೂ ಮಾರುತಿ ಎಂಟರ್ ಪ್ರೈಸಸ್ , ನಂ . 43, ಅಣ್ಣಯಪ್ಪ ಲೇಔಟ್ ಜಿ.ಕೆ. ಎಂ . ಕಾಲೇಜು ರೋಡ್, ಜರಗನಹಳ್ಳಿ , ಬೆಂಗಳೂರು- 560078 ರವರಿಗೆ 
ರೂ . 39996.90 ಗಳ (ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿಗಳು ಹಾಗೂ ತೊಂಬತ್ತು ಪೈಸೆಗಳು ಮಾತ್ರ) ವೆಚ್ಚದಲ್ಲಿ 
ಪೀಠೋಪಕರಣಗಳನ್ನು ಸರಬರಾಜು ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ. ದರಪಟ್ಟಿಯು ವ್ಯಾಟ್ ತೆರಿಗೆ ಹಾಗೂ ಸಾಗಾಣೆ ವೆಚ್ಚಗಳನ್ನು 
ಒಳಗೊಂಡಿರುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾಪ್ರ 140 ಸ್ಟೀಮರ 2011 , ಬೆಂಗಳೂರು, ದಿನಾಂಕ: 03- 01 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರುವ ಎಲ್ಲಾ 
ಶಾಖೆಗಳಿಗೆ ಲೇಖನ ಸಾಮಗ್ರಿ ಹಾಗೂ ಪೀಠೋಪಕರಣಗಳನ್ನು ಸರಬರಾಜು ಮಾಡಲು 03 ಕಂಪನಿಗಳಿಂದ ದರಪಟ್ಟಿಗಳನ್ನು ಕರೆದಿದ್ದು 
ಅನುಬಂಧದಲ್ಲಿರುವ ಲೇಖನ ಸಾಮಗ್ರಿಗಳಿಗೆ ಅತಿ ಕಡಿಮೆ ದರ ರೂ . 45655.81 (ನಲವತ್ತೈದು ಸಾವಿರದ ಆರನೂರ ಐವತ್ತೈದು ರೂಪಾಯಿ ಹಾಗೂ 
ಎಂಬತ್ತೈದು ಪೈಸೆಗಳು ಮಾತ್ರ) ಗಳನ್ನು ಸೂಚಿಸಿರುವ ಬೆಂಗಳೂರಿನ ಸನ್‌ಟೆಕ್ ಸ್ಟೇಷನರೀಸ್ ಪ್ರೈವೇಟ್ ಲಿಮಿಟೆಡ್ , ನಂ . 23, ನೆಲಮಹಡಿ, 14ನೇ 
ಕ್ರಾಸ್ , ಕಬ್ಬನ್ ಪೇಟೆ, ಬೆಂಗಳೂರು-560002 ರವರಿಗೆ ಲೇಖನ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಹಾಗೂ ಅನುಬಂಧದಲ್ಲಿರುವ 
ಪೀಠೋಪಕರಣಗಳಿಗೆ ಅತಿ ಕಡಿಮೆ ದರ ರೂ . 39996 .90 (ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿಗಳು ಹಾಗೂ 
ತ್ತೊಂಬತ್ತು ಪೈಸೆಗಳು ಮಾತ್ರ) ಗಳನ್ನು ಸೂಚಿಸಿರುವ ಬೆಂಗಳೂರಿನ ಮಾರುತಿ ಎಂಟರ್ ಪ್ರೈಸಸ್ , ನಂ . 43, ಅಣ್ಣಯ್ಯಪ್ಪ ಲೇಔಟ್, ಜಿ.ಕೆ. ಎಂ . ಕಾಲೇಜ್ 
ರೋಡ್, ಜರಗನಹಳ್ಳಿ , ಬೆಂಗಳೂರು-560078 ರವರಿಗೆ ಪೀಠೋಪಕರಣಗಳನ್ನು ಸರಬರಾಜು ಮಾಡಲು ಆದೇಶ ನೀಡಿದೆ. 

ಈ ವೆಚ್ಚವನ್ನು ಸರ್ಕಾರ ಆದೇಶ ಸಂಖ್ಯೆ: ಸಿಆಸುಇ 3 ಡಿಎಸ್‌ವೈ 2011 ದಿನಾಂಕ: 18 - 08 - 2011 ರಲ್ಲಿ ನೀಡಿರುವ ಆದೇಶದನ್ವಯ ಭರಿಸಲು 
ಸನ್‌ಟೆಕ್ ಸ್ಟೇಷರೀಸ್ ಪ್ರೈ .ಲಿ., ಕಂಪನಿಗೆ ರೂ . 45655 . 81 ಗಳ ( ನಲವತ್ತೈದು ಸಾವಿರದ ಆರನೂರ ಐವತ್ತೈದು ರೂಪಾಯಿ ಹಾಗೂ ಎಂಬತ್ತೈದು 
ಪೈಸೆಗಳು ಮಾತ್ರ) ಹಾಗೂ ಮಾರುತಿ ಎಂಟರ್ ಪ್ರೈಸಸ್ ರವರಿಗೆ ರೂ . 39996 .90 ಗಳ (ಮೂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು 
ರೂಪಾಯಿಗಳು ಹಾಗೂ ತೊಂಬತ್ತೊಂಬತ್ತು ಪೈಸೆಗಳು ಮಾತ್ರ ) ಗಳ ಮೊತ್ತವನ್ನು ಸಿಆಸುಇ ಲೆಕ್ಕ ಪತ್ರ ಶಾಖೆಯು ಡಿ.ಸಿ. ಬಿಲ್ ಮೂಲಕ ಬಿಡುಗಡೆ 
ಮಾಡುವುದು. 

ಸನ್‌ಟೆಕ್ ಸ್ಟೇಷರೀಸ್ ಪ್ರೈ . ಲಿ., ಕಂಪನಿಯು ಲೇಖನ ಸಾಮಗ್ರಿಗಳನ್ನು ಹಾಗೂ ಮಾರುತಿ ಎಂಟರ್ ಪ್ರೈಸಸ್ ಕಂಪನಿಯು 
ಪೀಠೋಪಕರಣಗಳನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರುವ ಶಾಖೆಗಳಿಗೆ ಕೂಡಲೇ ಸರಬರಾಜು 
ಮಾಡುವುದು ಹಾಗೂ ಸಿಆಸು ಇಲಾಖೆಯಿಂದ ನೀಡುವ ಮೊತ್ತಕ್ಕೆ ಸ್ವೀಕೃತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಗೀತಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ 

ಹಾಗೂ ಪ್ರವಾಸೋದ್ಯಮ ಇಲಾಖೆ 


& 98 


FDF &37 ODZIE , Todowo, abdegos 0 , 9009 


200 - 0 


SI. 


Particulars 


Maruthi 
Enterprises 

3300 .30 


ANNEXURE -I 
TO G .O . NO . KCIT 140 R & I 2011, DATED 03-01-2012 

Comparative Statement 
No. of Suntek Stationers Modern Agencies 
Qty. 

Pvt. Ltd . 
3249.00 

3277 .00 
3 Set 1624 .50 

1641. 60 
16773.75 

16852.50 
5827 .50 

5853. 75 
164 .16 

191.52 
Doz 


ರೀಕೋ ಟೋನರ್ ಎಫ್ಟಿ 4621 
ಕಪ್ ಸಾಸರ್ 
Canan Printer Cartridge 328 


1 


1675 .80 


17010. 00 


Canan image class MF 4570 dn 


5932 . 50 


L Shape Plastic Folders 


164. 16 


Xerox paper 


1732 .50 


1764.00 


1732 . 50 


1345 . 20 


1482 , 00 


1345 . 20 


4100 . 95 


3885. 00 


ಪ್ಲಾಸ್ಟ್ 
HP Laser jet 1015 Cartridge 
Pen Drive 
ಕಾಲಿಂಗ್ ಬೆಲ್ 
ಎಂಗೇಜ್‌ಮೆಂಟ್ ಪ್ಯಾಡ್ (Dairy Stand) 
bis 30- - 1025 /1038 /5216 /5223 


3780 .00 
3255 .00 
820 .80 


3570. 00 


866 . 40 


376 . 20 


410 . 40 


1207.50 


1218 . 00 


3570 .00 
855 .00 
421 .80 
1356 .60 
1785.00 
1993.86 
666 . 90 
472.50 


Wipro LQ DX Printer Ribbon 


1627.50 


1680 . 00 


bisedo - - 106 R00280 


1932. 30 


2040 .60 


Steel cups 


513.00 


684. 00 


16 


TVS 355 Printer Ribbon 


10 


462 .00 


577 .50 


Total 


45655 .81 


46284.98 


46092 . 36 


Suntek Stationers Pvt. Ltd . 
Modern Agencies 
Maruthi Enterprises 


Rs. 45655 .81 
Rs. 46284 . 98 
Rs . 46092.36 


N . Geetha Kumari 


Under Secretary to Government, 
Kannada and Culture, Information And Tourism Department. 


Particulars 


SI. 
No. 


ANNEXURE- II 
TO G .O . NO . KCIT 140 R & I 2011, DATED 03-01-2012 

Comparative Statement 
No . of | Suntek Stationers Modern Agencies 
Qty . Pvt. Ltd . 
4 24076 .80 

23712 .00 
17100 .00 

16957.50 


Maruthi 
Enterprises 

22458 .00 


Executive revolving chairs 


Visitors chairs 


16541. 40 


Window curtain 


1050 .00 


1050 .00 


997 .50 


Total 


42226 .80 


41719 .50 


39996 .90 


- 


Rs. 42226 .80 


Suntek Stationers Pvt. Ltd. 
Modern Agencies 
Maruthi Enterprises 


Rs. 41719. 50 


Rs. 39996 . 90 


N . Geetha Kumari 

Under Secretary to Government, 
Kannada and Culture, Information and Tourism Department. 


.GO . 345 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 

೬ ೨೫ 
ಕಂದಾಯ ಸಚಿವಾಲಯ 
ವಿಷಯ : 2011ನೇ ಸಾಲಿನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ, ತುರ್ತು ಪರಿಹಾರ ಕ್ರಮ 

ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಸಿಎಎಲ್ (1) ಮನವಿ .ಸಿಆ‌: 157 /2011 - 12 , ದಿನಾಂಕ: 

28 -11 - 2011 . 
ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎಬಿ /ಎಫ್ಎಎಂ /ಸಿಆರ್ - 45 / 
2011 - 12 , ದಿನಾಂಕ: 08 - 12 - 2011. 
ಜಿಲ್ಲಾಧಿಕಾರಿಗಳು , ರಾಯಚೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ : ಕಂದಾಯ: ನೈವಿ/ ಪ್ರವಾಹ/5 / 2011 - 12 , ದಿನಾಂಕ : 

19 - 11 - 2011 . 

4. ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಕಂ /ನೈವಿಪ/354/2011-12 , ದಿನಾಂಕ: 28 -11- 2011. 
ಪ್ರಸ್ತಾವನೆ : 

2011ನೇ ಸಾಲಿನಲ್ಲಿ ಮುಂಗಾರು ಮಳೆ ವಿಫಲದಿಂದಾಗಿ, ಬರ ಪರಿಸ್ಥಿತಿಯನ್ನು ಎದುರಿಸಲು ಕುಡಿಯುವ ನೀರು ಸರಬರಾಜು, 
ಜಾನುವಾರುಗಳಿಗೆ ಮೇವು ಒದಗಿಸುವುದು ಮತ್ತು ಜಾನುವಾರು ಸಂರಕ್ಷಣೆ ಕಾಕ್ಯಗಳನ್ನು ಕೈಗೊಳ್ಳುವ ಸಲುವಾಗಿ ಮೇಲೆ ಓದಲಾದ (1) ರಿಂದ (4) ರ 
ಪತ್ರಗಳಲ್ಲಿ, ತುಮಕೂರು, ಬೆಳಗಾವಿ , ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳು ಕ್ರಮವಾಗಿ ರೂ . 1,243.05 ಲಕ್ಷ 500 .00 ಲಕ್ಷ 767. 29 ಲಕ್ಷ 
ಮತ್ತು 500.00 ಲಕ್ಷಗಳನ್ನು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವಂತೆ ಬೇಡಿಕೆ ಸಲ್ಲಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಗಳನ್ನು ಕೂಲಂಕಷವಾಗಿ, ಪರಿಶೀಲಿಸಿ, ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು , 
ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 190 ಟಿಎನ್ ಆರ್ 2011, ಬೆಂಗಳೂರು, ದಿನಾಂಕ : 09 -01- 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮುಂಗಾರು ಮಳೆಯ ಕೊರತೆಯಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ 
ಸಂಬಂಧಿಸಿದಂತೆ ಹಾನಿಗಳಿಗೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಈ ಕೆಳಕಂಡಂತೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಲಾಗಿದೆ. 
ಜಿಲ್ಲೆಯ ಹೆಸರು 

ಬಿಡುಗಡೆ ಮಾಡಿದ ಅನುದಾನ 

( ರೂ ಲಕ್ಷಗಳಲ್ಲಿ) 
ತುಮಕೂರು 

200. 00 


ಕ್ರ. ಸಂ . 


ಬೆಳಗಾವಿ 


100 .00 


3 


ರಾಯಚೂರು 


150 . 00 


ಯಾದಗಿರಿ 


150. 00 


ಬಿಜಾಪುರ 


200 .00 


ಒಟ್ಟು 


800.00 


( ರೂ . ಎಂಟುನೂರು ಲಕ್ಷಗಳು ಮಾತ್ರ) 
ಮೇಲಿನಂತೆ ಬಿಡುಗಡೆ ಮಾಡಿದ ಹಣವನ್ನು ಈ ಕೆಳಕಂಡಂತೆ ಆದ್ಯತೆಯ ಮೇರೆಗೆ ಉಪಯೋಗಿಸುವುದು. 

ಮಾನವ/ ಪ್ರಾಣಿ ಜೀವಹಾನಿ 

ಬೆಳೆ ಹಾನಿ 
ಇ) ಕುಡಿಯುವ ನೀರಿನ ವ್ಯವಸ್ಥೆ 
ಈ ) ಜಾನುವಾರುಗಳ ಸಂರಕ್ಷಣೆ 
ಉ ) ಮೂಲಭೂತ ಸೌಕರ್ಯಗಳಿಗೆ ತುರ್ತು ರಿಪೇರಿ 
ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ವೆಚ್ಚ ಮಾಡುವುದು. 
ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್. ಡಿ. ಆರ್. ಎಫ್ /ಎನ್‌ಸಿಸಿಎಫ್ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ ಹಾಗೂ 
ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳುಸುವುದು . 
ಪ್ರಕೃತಿ ವಿಕೋಪದಿಂದ ಆದಂತಹ ವಿಪತ್ತು ಹಾನಿಗೆ ಮಾತ್ರ ಪರಿಹಾರ ನೀಡುವುದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್ ರಸೀದಿ ಬಿಲ್ಲುಗಳನ್ನು ತಯಾರಿಸಿ 
ಮೇಲು ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಎಸ್. ಡಿ.ಆರ್.ಎಫ್ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ ಕಾರ್ಯಗಳಿಗೆ 
ಉಪಯೋಗಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು 2011 -12ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 
2245 - 01 - 102 - 0 - 00 - 100 ( ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು. 


(C 


೬೨೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ- ೧ 


ಮೇತಿ : 


ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ: 968 : ವೆಚ್ಚ -7/ 2011 ದಿನಾಂಕ: 16-10- 2011 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಎಂ . ಆನಂದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , 346 

ಕಂದಾಯ ಇಲಾಖೆ 

(ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2) 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರದ 43 ಉಪ ನೋಂದಣಿ ಕಛೇರಿಗಳಿಗೆ ಡೆಸ್ಕ್ ಟಾಪ್ ಕಂಪ್ಯೂಟರ್ ಹಾಗೂ 

ಯು . ಪಿ.ಎಸ್. ಗಳನ್ನು ಖರೀದಿಸುವ ಕುರಿತು - ಆದೇಶ. 
ಓದಲಾಗಿದೆ : 1) ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರವರ ಕಛೇರಿಯ ಪತ್ರ ಸಂಖ್ಯೆ : 

ಸಿಒಎಮ್‌ಪಿ/ 09 - 2007 - 08 ದಿನಾಂಕ: 28- 09 - 2011, 21 - 10 - 2011 ಮತ್ತು ಸಿಒಎಮ್‌ಪಿ 33 /2004 - 105 

ದಿನಾಂಕ: 19 - 12 - 2011. 
2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ , ಸಿ. ಆ. ಸು. ಇ. ( ಇ - ಆಡಳಿತ) ರವರ ಸಭಾ ನಡವಳಿ ಪತ್ರ ಸಂಖ್ಯೆ: 

ಸಿಆಸುಇ 29 ಇಆಇ 2011 ದಿನಾಂಕ: 28 -10 - 2011 . 

3) ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡವಳಿ ದಿನಾಂಕ: 17 - 11- 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರಗಳಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರುರವರು ನಗರದ 43 ಉಪ 
ನೋಂದಣಿ ಕಛೇರಿಗಳಿಂದ Any Where Registration / Encumbrance Certificate ಸೇವೆ ನೀಡುವ ಸಂಬಂಧ ಪ್ರತಿ ಉಪ ನೋಂದಣಿ ಕಛೇರಿಗೆ 
ತಲಾ 2 ರಂತೆ ಡೆಸ್ಕ್ ಟಾಪ್ ಕಂಪ್ಯೂಟರ್‌ಗಳನ್ನು ಹಾಗೂ 43 ಯುಪಿಎಸ್ ಗಳನ್ನು ಅಂದಾಜು ವೆಚ್ಚ ರೂ . 70 ,52 ,000/ - ಗಳ ವೆಚ್ಚದಲ್ಲಿ 
ಖರೀದಿಸಲು ಮತ್ತು ತತ್ಸಂಬಂಧದ ವೆಚ್ಚವನ್ನು 2011 -12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2030 - 03 - 001- 2 - 04 Charges of Supply of registered 
documents - 051 General Expenses ಅಡಿಯಲ್ಲಿ ಒದಗಿಸಿರುವ ಅನುದಾನದಲ್ಲಿ ಪ್ರಸ್ತುತ ರೂ . 11 ,83 ,13,621/- ಗಳ ಅನುದಾನವು ಲಭ್ಯವಿದ್ದು, ಈ 
ಮೊತ್ತದಲ್ಲಿ ಪ್ರಸ್ತಾಪಿತ ವೆಚ್ಚವನ್ನು ಭರಿಸಲು ಆಡಳಿತಾತ್ಮಕ ಮತ್ತು ಆರ್ಥಿಕ ಮಂಜೂರಾತಿಯನ್ನು ನೀಡಲು ಅನುಮೋದನೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ . 

ಮೇಲೆ ಓದಲಾದ (2 ) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ( ಇ - ಆಡಳಿತ) ದಿನಾಂಕ: 28 - 10 -2011 ರಂದು ನಡೆದ 
ಸಭೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಇ - ಆಡಳಿತ 2011 - 12ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಅನುಮೋದಿಸಿರುತ್ತದೆ . 

ಮೇಲೆ ಓದಲಾದ (3) ರಲ್ಲಿ ದಿನಾಂಕ: 17 - 11 -2011 ರಂದು ಜರುಗಿದ ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ 
ಇಲಾಖೆಯ 43 ಉಪ ನೋಂದಣಿ ಕಛೇರಿಗಳಿಗೆ ಒಟ್ಟು 86 ಡೆಸ್ಕ್ಟಾಪ್ ಕಂಪ್ಯೂಟರ್‌ಗಳನ್ನು ಮತ್ತು 43 ಯು . ಪಿ .ಎಸ್. ಕಾನ್ಫಿಗರೇಷನ್‌ಗಳನ್ನು 
ಖರೀದಿಸಲು ತಾಂತ್ರಿಕ ಸಲಹಾ ಸಮಿತಿಯು ಅನುಮೋದನೆ ನೀಡಿರುತ್ತದೆ. 
ಮೇಲೆ ವಿವರಿಸಿರುವ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 112 ಮುನೋಮು2011, ಬೆಂಗಳೂರು, ದಿನಾಂಕ : 09 - 01 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ನಗರದ 43 ಉಪ ನೋಂದಣಿ ಕಛೇರಿಗಳಿಗೆ Any Where 
Registration / Encumbrance Certificate ಕಾರ್ಯ ನಿರ್ವಹಿಸಲು ತಲಾ ಒಂದು ಉಪ ನೋಂದಣಿ ಕಛೇರಿಗೆ 2 ಡೆಸ್ಕ್ ಟಾಪ್ ಕಂಪ್ಯೂಟರ್‌ಗಳನ್ನು 
ಹಾಗೂ ಒಂದು ಯು .ಪಿ.ಎಸ್. ರಂತೆ ಒಟ್ಟು 86 ಡೆಸ್ಕ್ಟಾಪ್ ಕಂಪ್ಯೂಟರ್‌ಗಳನ್ನು ಮತ್ತು 43 ಯು. ಪಿ.ಎಸ್. ಗಳನ್ನು ತಾಂತ್ರಿಕ ಸಲಹಾ ಸಮಿತಿ 
ಸಭೆಯಲ್ಲಿ ಅಂಗೀಕರಿಸಿರುವಂತೆ ಕಾನ್ಫಿಗರೇಷನ್‌ಗಳನ್ನು ಒಟ್ಟು ರೂ . 70 ,52,000/ - (ರೂಪಾಯಿ ಎಪ್ಪತ್ತು ಲಕ್ಷ ಐವತ್ತೆರಡು ಸಾವಿರಗಳು ಮಾತ್ರ) 
ವೆಚ್ಚದಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ರನ್ವಯ ಖರೀದಿಸಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011- 12ನೇ ಸಾಲಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಲೆಕ್ಕ ಶೀರ್ಷಿಕೆ 2030 - 03 - 001 - 2004 Charges of 
Supply of registered documents -051 General Expenses ಅಡಿಯಲ್ಲಿ ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16 - 05 - 2008 ರನ್ವಯ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ. ರಾಮಚಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 347 

ಕಂದಾಯ ಇಲಾಖೆ, ( ನೋಂದಣಿ ಮತ್ತು ಮುದ್ರಾಂಕ) 


೬೨೭ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 

೬ ೨೭ 
ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಿಸಲು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ 

ನಿಯಮಿತ ಇವರಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳ ಟಿಪ್ಪಣಿ ಸಂಖ್ಯೆ : ಮುಮಕಾ/2235 /2011, ದಿನಾಂಕ: 

- 14 - 12 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಮಾನ್ಯ ಮುಖ್ಯ ಮಂತ್ರಿಗಳ ಕಾರ್ಯದರ್ಶಿಯವರ ಟಿಪ್ಪಣಿಯಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ 
ಇವರಿಗೆ ಒಟ್ಟು 14, 061 ಆಸರೆ ಮನೆಗಳನ್ನು ನಿರ್ಮಿಸಲು ವಹಿಸಿದ್ದು ಪ್ರತಿ ಮನೆಗೆ 1.40 ಲಕ್ಷದಂತೆ ಒಟ್ಟು ಅಂದಾಜು ವೆಚ್ಚ 209.39 ಕೋಟಿಗಳಾಗಲಿದ್ದು 
ಅದರಲ್ಲಿ 190.79 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಬೇಕಾಗಿರುವ ಬಾಕಿ ಮೊತ್ತ ರೂ . 18. 60 ಕೋಟಿಗಳಾಗಿದ್ದು ಅದರಲ್ಲಿ ರೂ . 
10. 00 ಕೋಟಿಗಳನ್ನು ಬಿಡುಗಡೆ ಮಾಡಲು ಮಾನ್ಯ ಮುಖ್ಯ ಮಂತ್ರಿಗಳು ಅನುಮೋದನೆ ನೀಡಿದ್ದು ಅದರಂತೆ ಅನುದಾನ ಬಿಡುಗಡೆ ಮಾಡಲು 
ಕೋರಿರುವ ಹಿನ್ನಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 174 ಟಿಎನ್ ಆರ್ 2010, ಬೆಂಗಳೂರು, ದಿನಾಂಕ : 10 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಬಾಕಿ ಉಳಿದಿರುವ ಆಸರೆ ಮನೆಗಳನ್ನು ನಿರ್ಮಿಸಲು ರೂ . 10.00 ಕೋಟಿ ( ರೂ . 
ಹತ್ತು ಕೋಟಿಗಳು ಮಾತ್ರ) ಗಳನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. 

ಸದರಿ ಬಿಡುಗಡೆ ಮಾಡಿರುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 8235 - 00 -111 - 0 - 02 “ Public Contributions to Calamity Relief" ಅಡಿಯಲ್ಲಿ 
ಸಂಬಂಧಿಸಿದ ಸಂಸ್ಥೆಯ ಮುಖ್ಯಸ್ಥರು, ಅನುದಾನ ಬಿಲ್ (ಪೇಯೀಸ್ ರಿಸೀಟ್) ತಯಾರಿಸಿ, ಸರ್ಕಾರದ ಕಾರ್ಯದರ್ಶಿಗಳು , ( ವಿಪತ್ತು ನಿರ್ವಹಣೆ), 
ಕಂದಾಯ ಇಲಾಖೆ ಇವರಿಂದ ಮೇಲು ಸಹಿ ಪಡೆದು, ರಾಜ್ಯ ಹುಜೂರ್‌ ಖಜಾನೆಯಿಂದ ಡ್ರಾ ಮಾಡಿಕೊಳ್ಳಲು ಆದೇಶಿಸಿದೆ. ಈ ಮೊತ್ತವನ್ನು ಯಾವ 
ಉದ್ದೇಶಕ್ಕಾಗಿಯೇ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು. 

ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಬೆಂಗಳೂರು ಇವರು ಈ ಹಿಂದೆ ಬಿಡುಗಡೆ ಮಾಡಿದ್ದ ಅನುದಾನಕ್ಕೆ ಹಾಗೂ ಈಗ 
ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು ಹಾಗೂ ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ 
ವಿವರಗಳನ್ನು ಸಹ ಸಲ್ಲಿಸುವುದು. 

ಈ ಆದೇಶವನ್ನು ಮಾನ್ಯ ಮುಖ್ಯ ಮಂತ್ರಿಗಳ ಕಾರ್ಯದರ್ಶಿಗಳ ಟಪ್ಪಣಿ ಸಂಖ್ಯೆ : ಮುಮಕಾ/2235 /2011 , ದಿನಾಂಕ: 14 - 12 - 2011 , 
ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಎಂ . ಆನಂದಪ್ಪ 

- ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 348 

ಕಂದಾಯ ಇಲಾಖೆ ( ವಿ . ನಿ , ಮತ್ತು ಸೇವೆಗಳು - 2) 

ಕಂದಾಯ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆದ ಹುಬ್ಬಳ್ಳಿ ತಾಲ್ಲೂಕು, ಕಂಚಗಾರ ಗಲ್ಲಿಯ ಶ್ರೀ ನಗರೇಶ್ವರ ದೇವಾಲಯವನ್ನು ಅಧಿಸೂಚಿತ 

ಸಂಸ್ಥೆಗಳ ಪಟ್ಟಿಯಿಂದ ಕೈಬಿಡುವ ಬಗ್ಗೆ. 
ಓದಲಾಗಿದೆ : ಪತ್ರ ಸಂಖ್ಯೆ: ಎಡಿಎಂ 5 ಸಿಆರ್ 8/2011 - 12 ದಿನಾಂಕ: 05 -07- 2011. 
ಪ್ರಸ್ತಾವನೆ : 

ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲ್ಲೂಕು, ಕಂಚಗಾರ ಗಲ್ಲಿಯ ಶ್ರೀ ನಗರೇಶ್ವರ ದೇವಾಲಯವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ ( 1997) ಜಾರಿಗೆ ಬಂದ ನಂತರದಲ್ಲಿ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲಾಗಿರುತ್ತದೆ. ಆದರೆ, ಈ 
ದೇವಸ್ಥಾನವು ಆರ್ಯ ವೈಶ್ಯ ಸಮಾಜಕ್ಕೆ ಸೇರಿದ್ದು , ಆ ಸಮಾಜದ ವತಿಯಿಂದ ಆಡಳಿತ ನಿರ್ವಹಿಸಲಾಗುತ್ತಿದೆ. ಉಲ್ಲೇಖಿತ ದೇವಾಲಯವನ್ನು 
ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಕೈಬಿಡುವಂತೆ ಜಿಲ್ಲಾಧಿಕಾರಿ , ಧಾರವಾಡ ಇವರು ಕೋರಿರುವ ಹಿನ್ನೆಲೆಯಲ್ಲಿ ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ 
ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

- ಈ ಕುರಿತಂತೆ ದಿನಾಂಕ: 29 -10 - 2017 ರಂದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಚರ್ಚಿಸಿದ ನಂತರ ಪ್ರಸ್ತಾಪಿತ 
ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಲು ನಿರ್ಣಯಿಸಲಾಗಿದೆ. 
ಆ ಮೇರೆಗೆ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 63 ಮುಆಬಿ 2011 ಬೆಂಗಳೂರು, ದಿನಾಂಕ : 02ನೇ ಜನವರಿ 2012 
ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲ್ಲೂಕು, ಕಂಚಗಾರ ಗಲ್ಲಿಯ ಶ್ರೀ ನಗರೇಶ್ವರ ದೇವಾಲಯವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997) ಕಲಂ 35ರ ಮೇರೆಗೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ತೆಗೆದುಹಾಕಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್ . ಎಸ್ . ಶ್ರೀಕಂಠಬಾಬು 

ಪೀಠಾಧಿಕಾರಿ 
ಪಿ . ಆರ್, 349 

ಕಂದಾಯ ಇಲಾಖೆ ( ಮುಜರಾಯಿ ) 


ಭಾಗ -೧ 


೬೨೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ - 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಚಿಕ್ಕಪೇಟೆ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ . 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಕಂಇ 103 ಮುಸರ 2008 ( ಭಾ ), ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
1 . ಮಾನ್ಯ ವಿಧಾನಸಭಾ ಸದಸ್ಯರು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್ , ಸಂಬಂಧಿಸಿದ ತಾಲ್ಲೂಕು ಸದಸ್ಯರು 
| ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಕಂಇ 35 ಮುಸರ 2011 ; ಬೆಂಗಳೂರು, ದಿನಾಂಕ : 04ನೇ ಜನವರಿ, 2012 

ಬೆಂಗಳೂರು ನಗರ ಜಿಲ್ಲೆಯ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಕ್ರಮ 


ಹೆಸರು / ವಿಳಾಸ 

ಪ್ರವರ್ಗ 
ಸಂ . 

ಶ್ರೀ ರಾಮಣ್ಣ 
ನಂ . 67 , 4ನೇ ಕ್ರಾಸ್, 2ನೇ ಅಡ್ಡರಸ್ತೆ, ಸಮರಾಪುರ, 

ಸಾಮಾನ್ಯ 
ಕೆಂಪೇಗೌಡನಗರ, ಬೆಂಗಳೂರು- 19 
ಶ್ರೀಮತಿ ಪಿ. ಪದ್ಮಾ, 
ನಂ . 5/1, ಸಿಕೆಸಿ ಗಾರ್ಡನ್, 2ನೇ ಕ್ರಾಸ್ , ಡಬಲ್ ರಸ್ತೆ, 

ಮಹಿಳೆ 
ಬೆಂಗಳೂರು- 27 
ಶ್ರೀ ರಮೇಶ್ ( ಮೈಕೋ ), 

ಪರಿಶಿಷ್ಟ ಜಾತಿ 
ನಂ .14 , ಎಂ . ವಿ .ಲೇನ್, ಪಾರ್ವತಿಪುರಂ, ಬೆಂಗಳೂರು- 04 
4 ಶ್ರೀ ಜಿ . ಕೃಷ್ಣಮೂರ್ತಿ , ನಂ . 24, ಎಂ . ವಿ . ಲೇನ್, ಪಾರ್ವತಿಪುರಂ, ಬೆಂಗಳೂರು- 04 

ಪರಿಶಿಷ್ಟ ಪಂಗಡ 
ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000 , ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಉಮಾಪತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 350 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ: ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ ದಕ್ಷಿಣ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ: ಕಂಇ 77 ಮುಸರ 2009 ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ಗುಲ್ಬರ್ಗಾ ದಕ್ಷಿಣ ವಿಧಾನಸಭಾ ಕ್ಷೇತ್ರ 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಗುಲ್ಬರ್ಗಾ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಗುಲ್ಬರ್ಗಾ ದಕ್ಷಿಣ ತಾಲ್ಲೂಕು | ಸದಸ್ಯರು 
ತಹಶೀಲ್ದಾರ್, ಗುಲ್ಬರ್ಗಾ ದಕ್ಷಿಣ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೨೯ 


೬ ೨೯ 


ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 75 ಮುಸರ 2011 ; ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ 
ಹೆಸರು / ವಿಳಾಸ 

ಪ್ರವರ್ಗ 


ಸಂ . 


D. 


\ 


ಶ್ರೀ ಅರವಿಂದ ರಾಮಾಚಾರ್ಯ ನವಲಿ , ಪ್ಲಾಟ್ ನಂ . 146, ಎನ್. ಜಿ . ಓ . ಕಾಲನಿ , 

ಸಾಮಾನ್ಯ 
ಜೇವರ್ಗಿ ರಸ್ತೆ , ಗುಲ್ಬರ್ಗಾ 
ಶ್ರೀಮತಿ ಪಾರ್ವತಿ ಎಸ್ . ನಾಗನಹಳ್ಳಿ, 
ಮ . ನಂ . 1- 867 /25 /3, 

ಮಹಿಳೆ 
ಶರಣ ಆಶ್ರಯ , ಹನುಮನ ಗುಡಿ ಎದುರು, ವೆಂಕಟೇಶ ನಗರ, ಗುಲ್ಬರ್ಗಾ 
ಶ್ರೀ ಸುರೇಶ ಮಲ್ಲಪ್ಪ ಭರಣಿ, ವಿಜಯನಗರ, ಬಸವನ ನಗರ ಹತ್ತಿರ , ಗುಲ್ಬರ್ಗಾ 

ಪರಿಶಿಷ್ಟ ಜಾತಿ 
| ಶ್ರೀ ಶರಣಬಸಪ್ಪ ಬಿನ್ ಶಿವಶರಣಪ್ಪ ಜಡದಾರ, ಶರಣಸಿರಸಗಿ , ಗುಲ್ಬರ್ಗಾ ಜಿಲ್ಲೆ | 

ಪರಿಶಿಷ್ಟ ಪಂಗಡ 
ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000 , ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಉಮಾಪತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 351 

ಕಂದಾಯ ಇಲಾಖೆ ( ಮುಜರಾಯಿ ) 


1 


. 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಪದ್ಮನಾಭನಗರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ . 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಕಂಇ 39 ಮುಸರ 2009 ದಿನಾಂಕ : 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು 
ಈ ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು . 
ಮಾನ್ಯ ವಿಧಾನಸಭಾ ಸದಸ್ಯರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಸಂಬಂಧಿಸಿದ ತಾಲ್ಲೂಕು ಸದಸ್ಯರು 
ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು, 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 86 ಮುಸರ 2011; ಬೆಂಗಳೂರು, ದಿನಾಂಕ: 04ನೇ ಜನವರಿ, 2012 
ಬೆಂಗಳೂರು ನಗರ ಜಿಲ್ಲೆಯ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ 
ಹೆಸರು / ವಿಳಾಸ 

ಪ್ರವರ್ಗ 
ಸಂ . 
ಶ್ರೀ ಅಶೋಕ್‌ದಾಸ್ , ನಂ .1, ಕೆ. ಆರ್ . ರಸ್ತೆ , ಓಬಳಪ ಗಾರ್ಡನ್ , ಬೆಂಗಳೂರು- 82 

ಸಾಮಾನ್ಯ 
ಶ್ರೀಮತಿ ವಿ. ಎಸ್. ರತ್ನಮ್ಮ , ನಂ . 759 ( 201), 1ನೇ ಮುಖ್ಯರಸ್ತೆ, ಪ್ರಗತಿಪುರ, ಸಪ್ತಗಿರಿ 

ಮಹಿಳೆ 
ದೇವಾಲಯ ಹತ್ತಿರ , ಬನಶಂಕರಿ 1ನೇ ಹಂತ, ಬೆಂಗಳೂರು- 82 
ಶ್ರೀ ಜಿ. ಮುನಿರಾಜು, ನಂ . 15 , ಸುಭಾಷ್‌ಚಂದ್ರ ಬೋಸ್ ರಸ್ತೆ, ಬೇಂದ್ರೆ ನಗರ, 

ಪರಿಶಿಷ್ಟ ಜಾತಿ 
ಬನಶಂಕರಿ 2ನೇ ಹಂತ , ಬೆಂಗಳೂರು - 70 
ಶ್ರೀ ಶಿವಕುಮಾರ್‌, ನಂ . 71, 6ನೇ ಅಡ್ಡರಸ್ತೆ, ಭವಾನಿನಗರ, ಬನಶಂಕರಿ 2ನೇ ಹಂತ, 

ಪರಿಶಿಷ್ಟ ಪಂಗಡ 
ಬೆಂಗಳೂರು - 70 | 


೬೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಉಮಾಪತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 352 

ಕಂದಾಯ ಇಲಾಖೆ ( ಮುಜರಾಯಿ ) 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಪುಲಿಕೇಶಿನಗರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ 

ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಕಂಇ 33 ಮುಸರ 2009, 

ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರ. 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಸಂಬಂಧಿಸಿದ ತಾಲ್ಲೂಕು | ಸದಸ್ಯರು 
ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 64 ಮುಸರ 2011 ; ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಬೆಂಗಳೂರು ನಗರ ಜಿಲ್ಲೆಯ ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ ಹೆಸರು / ವಿಳಾಸ 

ಪ್ರವರ್ಗ 
ಸಂ . 
ಶ್ರೀ ಟಿ. ಕೃಷ್ಣ, ನಂ . 9, 2ನೇ ಅಡ್ಡರಸ್ತೆ, ಎಸ್.ಕೆ. ಗಾರ್ಡನ್, ಬೆನ್ಸನ್ ಟೌನ್ ಅಂಚೆ, 

ಸಾಮಾನ್ಯ 
ಬೆಂಗಳೂರು- 46 
ಶ್ರೀಮತಿ ಪದ್ವಿನಿ, ನಂ . 11 , ಅಹ್ಮದ್ ಸ್ಟ್ರೀಟ್ ರಸ್ತೆ, ಪ್ರೇಜರ್‌ಟೌನ್, ಬೆಂಗಳೂರು - 05 

ಮಹಿಳೆ 
ಶ್ರೀ ವಿ. ರವಿ , ನಂ . 47 , ಮೊರ್್ರ ರಸ್ತೆ , ನಂ . 5 ಸಿ ಬ್ಲಾಕ್, ಅಣ್ಣಸ್ವಾಮಿ ಕಾಂಪೌಂಡ್, 
ಫೇಜರ್ ಟೌನ್, ಬೆಂಗಳೂರು - 05 

ಪರಿಶಿಷ್ಟ ಜಾತಿ 
ಶ್ರೀ ಕಣ್ಣಯ್ಯ ಕುಮಾರ್ ( ಬಾಬು) ನಂ . 48 , 3ನೇ ಅಡ್ಡರಸ್ತೆ, ಮುನೇಶ್ವರನಗರ, 

ಪರಿಶಿಷ್ಟ ಪಂಗಡ 
ಶಾಂಪುರ ಮುಖ್ಯರಸ್ತೆ, ಬೆಂಗಳೂರು - 45 

ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಉಮಾಪತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 353 

ಕಂದಾಯ ಇಲಾಖೆ ( ಮುಜರಾಯಿ ) 


4 


. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೩೧ 


೬ ೩೧ 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ವಿಜಯನಗರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಕಂಇ 38 ಮುಸರ 2009, ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ವಿಜಯನಗರ ವಿಧಾನಸಭಾ ಕ್ಷೇತ್ರ 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಸಂಬಂಧಿಸಿದ ತಾಲ್ಲೂಕು ಸದಸ್ಯರು 
ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು , ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 69 ಮುಸರ 2011; ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಬೆಂಗಳೂರು ನಗರ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕಣದಿಂದ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಲಾಗಿದೆ. 
ಕ್ರಮ 
ಹೆಸರು / ವಿಳಾಸ 

ಪ್ರವರ್ಗ 
ಸಂ . 
ಶ್ರೀ ಬಿ . ಜಿ. ಭಟ್, ನಂ . 1359 , 9ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ವಿಜಯನಗರ , 

ಸಾಮಾನ್ಯ 
ಬೆಂಗಳೂರು -40 
ಶ್ರೀಮತಿ ವೇದಾ ರಮೇಶ್, ನಂ .9 , 4ನೇ ಕ್ರಾಸ್, 2ನೇ ಮುಖ್ಯರಸ್ತೆ, 

| ಮಹಿಳೆ 
ಬ್ಯಾಟರಾಯನಪುರ, ಬೆಂಗಳೂರು - 26 
ಶ್ರೀ ವೈ . ಲಕ್ಷ್ಮೀನಾರಾಯಣ, ನಂ . 22 , ಕೆ. ಎಸ್. ಬಿ ಕ್ವಾಟ್ರಸ್‌ , 16ನೇ ಮುಖ್ಯರಸ್ತೆ, 

ಪರಿಶಿಷ್ಟ ಜಾತಿ 
ವಿಜಯನಗರ, ಬೆಂಗಳೂರು - 40 | 
ಶ್ರೀ ಎನ್.ಕೆ. ಚಿಕ್ಕಯ್ಯ , ನಂ .17, 2ನೇ ಬಿ ಅಡ್ಡರಸ್ತೆ, 8ನೇ 
ಮುಖ್ಯರಸ್ತೆ, ಮಹಾಲಕ್ಷ್ಮೀಪುರ ಅಂಚೆ, ಬೆಂಗಳೂರು - 86 

ಪರಿಶಿಷ್ಟ ಪಂಗಡ 
ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ . 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಉಮಾಪತಿ 
ಪಿ . ಆರ್ , 354 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


GS 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಚಾಮರಾಜಪೇಟೆ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ . 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಕಂಇ 85 ಮುಸರ 2009 , ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಸಂಬಂಧಿಸಿದ ತಾಲ್ಲೂಕು ಸದಸ್ಯರು 
ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು. 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 


೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


- 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 40 ಮುಸರ 2011; ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಬೆಂಗಳೂರು ನಗರ ಜಿಲ್ಲೆಯ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಕ್ರಮ 


ಹೆಸರು / ವಿಳಾಸ 

ಪ್ರವರ್ಗ 
ಸಂ . 
ಶ್ರೀ ದತ್ತಾತ್ರೇಯ, ನಂ . 137/32, 2ನೇ ಅಡ್ಡರಸ್ತೆ, ಚಾಮರಾಜಪೇಟೆ, ಬೆಂಗಳೂರು- 18 

ಸಾಮಾನ್ಯ 
ಶ್ರೀಮತಿ ರೋಹಿಣಿ, ನಂ . 192 , 2ನೇ ಅಡ್ಡರಸ್ತೆ, ಎ . ಆರ್. ಕಾಂಪೌಂಡ್, ಮೈಸೂರು 

ಮಹಿಳೆ 
ರಸ್ತೆ, ಬೆಂಗಳೂರು - 18 
ಶ್ರೀ ನಾಗಲಿಂಗಂ, ನಂ . 192 /1, ಪೊಲೀಸ್ ರಸ್ತೆ, 12ನೇ ಅಡ್ಡರಸ್ತೆ, ರಾಣಾಸಿಂಗ್ ಪೇಟೆ, 

ಪರಿಶಿಷ್ಟ ಜಾತಿ 
ಬೆಂಗಳೂರು - 53 
ಶ್ರೀ ಆರ್. ಕುಮಾರ್ , ನಂ . 137 /7 - 1, 2ನೇ ಮುಖ್ಯರಸ್ತೆ , 3ನೇ ಹಂತ, 

ಪರಿಶಿಷ್ಟ ಪಂಗಡ 
ತ್ಯಾಗರಾಜನಗರ, ಬೆಂಗಳೂರು - 68 

ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಉಮಾಪತಿ 
ಪಿ .ಆರ್. 355 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಗೋವಿಂದರಾಜನಗರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ: ಕಂಇ 37 ಮುಸರ 2009 , ದಿನಾಂಕ: 25 - 02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೋಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಸದಸ್ಯರು 
ಬೆಂಗಳೂರು ನಗರ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್, ಸಂಬಂಧಿಸಿದ ತಾಲ್ಲೂಕು ಸದಸ್ಯರು 
ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 53 ಮುಸರ 2011 ; ಬೆಂಗಳೂರು, ದಿನಾಂಕ : 04ನೇ ಜನವರಿ, 2012 
ಬೆಂಗಳೂರು ನಗರ ಜಿಲ್ಲೆಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ 
ಸದಸ್ಯರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಕ್ರಮ 


ಹೆಸರು / ವಿಳಾಸ 


ಪ್ರವರ್ಗ 


ಸಾಮಾನ್ಯ 


ಮಹಿಳೆ 


ಶ್ರೀ ಎನ್.ಕೆ ಕುಮಾರ್‌, ನಂ . 283 , 12ನೇ ಎ ಮುಖ್ಯರಸ್ತೆ 6ನೇ ಬ್ಲಾಕ್, 
ರಾಜಾಜಿನಗರ, ಬೆಂಗಳೂರು - 10 
ಶ್ರೀಮತಿ ಸುಜಾತ ರೆಡ್ಡಿ, ನಂ . 35, ವೆಂಕಟೇಶ್ವರ ನಿಲಯ , ಕಾರ್ಪೋರೇಷನ್ ಆಸ್ಪತ್ರೆ 
ಹಿಂಭಾಗ, ಪಂತರಪಾಳ್ಯ , ಮೈಸೂರು ರಸ್ತೆ , ಬೆಂಗಳೂರು - 39 
ಶ್ರೀ ಕೆ. ರಾಮಯ್ಯ, ನಂ .959 , 2ನೇ ಮುಖ್ಯರಸ್ತೆ, ಎಂ .ಸಿ. ಲೇಔಟ್, ವಿಜಯನಗರ, 
ಬೆಂಗಳೂರು - 40 
ಶ್ರೀ ಬಿ.ಕೆ. ಬಸವರಾಜಯ್ಯ , ನಂ . 959, 2ನೇ ಮುಖ್ಯರಸ್ತೆ, ಎಂ .ಸಿ. ಲೇಔಟ್ , 
ವಿಜಯನಗರ, ಬೆಂಗಳೂರು- 40 


ಪರಿಶಿಷ್ಟ ಜಾತಿ 


ಪರಿಶಿಷ್ಟ ಪಂಗಡ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧, ೨೦೧೨ 

೬೩೩ 
ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000 , ದಿನಾಂಕ: 03 - 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಉಮಾಪತಿ 
ಪಿ . ಆರ್ . 356 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ: ಕಂಇ 103 ಮುಸರ 2008( ಭಾ ), ದಿನಾಂಕ: 25 -02 -2009 


ಪ್ರಸ್ತಾವನೆ : 


. 


D 


ಮೇಲೆ ಓದಲಾದ ಆದೇಶದಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ ಕೆಳಕಂಡವರೊಂದಿಗೆ 
ರಚಿಸಿ ಆದೇಶಿಸಲಾಗಿತ್ತು. 
ಮಾನ್ಯ ವಿಧಾನಸಭಾ ಸದಸ್ಯರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ. 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, | ಸದಸ್ಯರು 
ಹಾಸನ ಜಿಲ್ಲೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಅರಕಲಗೂಡು ತಾಲ್ಲೂಕು | ಸದಸ್ಯರು 
ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 
ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ , ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 22 ಮುಸರ 2011; ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಕ್ರಮ 


ಹೆಸರು / ವಿಳಾಸ 


ಪ್ರವರ್ಗ 


ಸಂ . 


ಶ್ರೀ ರಾಮಸ್ವಾಮಿ ಬಿನ್ ಲೇ || ಶ್ರೀಕಂಠಯ್ಯ , ದೊಡ್ಡಮನೆ ಕೋಟೆ, ಅರಕಲಗೂಡು 

ಸಾಮಾನ್ಯ 
ತಾಲ್ಲೂಕು, ಹಾಸನಜಿಲ್ಲೆ 
ಶ್ರೀಮತಿ ಲತಾ ಕೋಂ ಶಿವಸ್ವಾಮಿ , ಕ್ಯಾತನಹಳ್ಳಿ, ಕಸಬಾ ಹೋಬಳಿ 

ಮಹಿಳೆ 
ಶ್ರೀ ಒಂಬಾಳಯ್ಯ ಬಿನ್ ಲೇ || ಸಣ್ಣದೇವಯ್ಯ , ಹೊಳಗೋಡು, ಎ. ಬಿ. ಎಂ . ಹಳ್ಳಿ ಅಂಚೆ, 

ಪರಿಶಿಷ್ಟ ಜಾತಿ 
ಮಲ್ಲಿಪಟ್ಟಣ ಹೋಬಳಿ 
ಶ್ರೀ ವೆಂಕಟೇಶ್ ಬಿನ್ ವೆಂಕಟಯ್ಯ , ಬಿಟ್ಟಗೂಡನಹಳ್ಳಿ, ಮೂಡೈಮಗ್ಗೆ ಹೋಬಳಿ , 

ಪರಿಶಿಷ್ಟ ಪಂಗಡ 
ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ 

ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 2 ಎಸ್‌ಆರ್‌ಎ 2000 , ದಿನಾಂಕ: 03- 02 - 2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಥಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಉಮಾಪತಿ 
ಪಿ . ಆರ್ , 357 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


228 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


200 - 0 


FOREST, ECOLOGY & ENVIRONMENT SECRETARIAT 


Sub : Release of 25 acres (10ha .) of forest land in Sy. No. 50p of Gottipura Minor Forest in favour of 

Director, Institute of Wood , Science and Technology (IWST), Bangalore for Research purpose . 
Read : 1 . Letter dated 6 . 10 . 2010 of the Director. IWST, Bangalore addressed to ACS , FEE Department. 

2. Letter No. A5 (4 )MIS .CR .23/ 2010 -11 dated 2 .6 .2011 of PCCF addressed to Government. 
Preamble : 

The Director, Institute ofWood Science and Technology (IWST), Bangalore , vide their letter read at (1 ) above , requested 
the Government to release 25 acres (10 ha.) of forest land in Sy.No. 50p of Gottipura minor forest in their favour for research 
purpose. Vide letter read at (2) above , the Principal Chief Conservator of forests (Head of Forest Force ), Bangalore , informed that 
the Deputy Conservator of Forests , Rural Division, Bangalore has demarcated 10 ha . of forest land out of 237 . 12 acres in Sy . No . 
50P of Gottipura Minor Forest for allotting to IWST by conducting joint survey duly involving research wing of the Karnataka Forest 
Department and the IWST Officials. He also informed that the proposed area is adjoining to the forest land already released to IWST 
for research purpose and recommended to accord approval for release of the said land in favour of the Director, IWST , Bangalore . 

The Proposal of the Director, IWST , Bangalore , and the recommendation of the PCCF (Head of Forest Force ), has been 
examined in detail at Government level and the following orders are issued . 

Government Order No. FEE 135 FAF 2010, Bangalore Dated : 23- 12 -2011 . 
After careful consideration of the proposal and on the recommendation of the PCCF (Head of Forest Force), Bangalore, 
sanction is accorded to release 10 ha (25 acres ) of forest land in Sy . No . 50P of Gottipura Minor Forest in favour of the Director, 
institute of wood sciences and Technology , Bangalore subject to the following conditions . 

1. The land should be utilized only for the purpose for which it is sanctioned . 
2 . The legal status of forest land shall remain unchanged . 
3. In case the land is not used for the stipulated purpose or when it no longer needed for the stipulated purpose the area 

should automatically revert back to the Forest Department. 


PR . 358 


By Order and in the name of the Governor of Karnataka , 

T. R . Anantha Ramu 
Under Secretary to Government 

Forest, Ecology & Environment Department 
FOREST , ECOLOGY & ENVIRONMENT SECRETARIAT 


Sub : Diversion of 1. 90 ha . of forest land in Gunda RF, Hospet Taluk of Bellary District for widening of 

road 4 /6 lane from Km 298 .500 to Km 299 . 200 in NH 13 ( Bijapur-Hospet Section ) in favour of the 

DGM (Tech ) and Project Director, National Highways Authority of India , Dharwad . 
Read : 1. Letter No. A5 (4 )GFL. CR . 49/08 -09, dated :23. 10 . 2010 of the Principal Chief Conservator of 

Forest, Bangalore . 
2 . State Governmentletter No . FEE 97 FLL 2010 , dated : 20 .01. 2011 . 
3 . Letter No. 4 KRB765 / 2010 -BAN /8622 , dated : 11th February 2011 of Government of India , 

Ministry of Environment and Forests , Regional Office , Bangalore 
4 . Letter No. A5 (4 )GFL.GR .49/08 - 09 , dated : 05 . 12. 2011 of the Principal Chief Conservator of 

Forest, Bangalore . 
5 . State Government letter No . FEE 97 FLL 2010 , dated: 19 . 12 . 2011. 
6 . Letter No. 4 -KRB765 /2011-BAN /338 , dated : 26th December , 2011 of Government of India , 

Ministry of Environment and Forests , Regional Office , Bangalore . 
Preamble : 

The Principal Chief Conservator of Forests , Bangalore vide letter dated 23 . 10 .2010 read at ( 1 ) above had submitted a 
proposal to obtain the approval of Government of India under Section 2 of the Forest (Conservation ) Act, 1980 for diversion of 1 . 90 
ha. of forest land in Gunda RF , Hospet Taluk of Bellary District for widening of road 4 /6 lane from Km 298 .500 to Km 299. 200 in NH 
13 (Bijapur-Hospet Section ) in favour of the DGM ( Tech ) and Project Director, National Highways Authority of India , Dharwad subject 
to certain conditions. 

2. Accordingly, the proposalwas recommended to Government of India for approval vide State Government letter dated 
20 .01.2011 read at (2 ) above . 

3. The Government of India Ministry of Environment and Forests, Bangalore agreed to the proposal in principle (Stage 
1) under Section 2 of the Forest (Conservation ) Act, 1980 vide their letter dated : 11th February 2011 read at (3) above , subject to 
fulfillment of certain conditions . 

4 . The Principal Chief Conservator of Forests submitted the compliance report vide his letter dated 05 . 12 . 2011 read at 
( 4 ) above and the same has been sent to Government of India vide State Government letter dated : 19 . 12.2011 read at (5 ) above . 

5 . The Government of India, Ministry of Environment and Forests, Bangalore vide their letter dated 26th December 2011 
read at (6 ) above has conveyed their approval (Stage -II) under Section 2 of the Forest (Conservation) Act , 1980 for diversion of 1. 90 


2007 - 0 


FOSF837 ODZIJE , DOBROD ODEJE O , gong 


೬೩೫ 


ha . of forest land in Gunda RF, Hospet Taluk of Bellary District for widening of road 4/6 lane from Km 298 .500 to Km 299.200 in NH 
13 (Bijapur- Hospet Section ) in favour of the DGM (Tech ) and Project Director. National Highways Authority of India , Dharwad 
subject to certain conditions . 
The proposal has been examined in detail and hence the order . 

Government Order No. FEE 97 FLL 2010 , Bangalore Dated :07 /01 /2012 . 
In the circumstances explained above in the preamble , the Government is pleased to accord sanction under Section 2 of 
the Forest (Conservation ) Act, 1980 for diversion of 1. 90 ha. of forest land in Gunda RF, Hospet Taluk of Bellary District for widening 
of road 4 /6 lane from Km 298 .500 to Km 299. 200 in NH 13 (Bijapur-Hospet Section) in favour of the DGM (Tech ) and Project 
Director, National Highways Authority of India , Dharwad , subject to the following conditions: 

1. The legal status of the forest land shall remain unchanged . 
2 . Demarcation of the proposed forest area shall be carried out by erecting permanent RCC boundary pillars duly 

numbered at an interval of 20 mts . At the cost of user agency . 
The compensatory afforestation shall be raised over double the extent of degraded forest land (3.80 ha.) at the cost 
of user agency . 
Avenue plantation shall be raised on either side of the road at the cost of user agency . 
The additional amount of the Net Present Value (NPV ) of the diverted forest land if any becoming due after revision 
of the same by the Hon ble Supreme Court of India in future , shall be charged by the State Government from the 
user agency and the same shall be transferred to either in SB A /c No. SB01025213 -CAF Karnataka, Corporation 
Bank , CGO Complex , Lodhi Road, New Delhi- 110003 (RTGS/IFSC No . CORP0000371) or in SB A / c No. 
344902010105421-KARNATAKA CAMPA, Union Bank of India , Sundar Nagar, New Delhi- 110003 (RTGS/IFSC No. 
UBIN0534498 ). 
The total forest area utilized for the project shall not exceed 1 . 90 ha. In case the land is not taken over by the user 
agency or the same is not used for the stipulated purpose within a period of two years, then the area shall be taken 

back by the Forest Department. 
7 . The lessee shall pay lease rent as fixed by the Government; from time to time. 
8 . The lease tenure is for a period of 20 years . 
9 . The leased out area should be used for the purpose for which it is granted . In case the land is not used for the 

stipulated purpose within one year or when it is no longer needed for the stipulated purpose , the area should be 
resumed to the Forest Department under Section 82 of Karnataka Forest Act, 1963. The concerned Deputy 
Conservator of Forests is authorized to take necessary action in this regard . No residential building shall be 

permitted in the proposed area . 
9 . Karnataka Forest Act 1963 and Rules 1969 and other relevant Acts & Rules will be applicable for any violation . 
10 . Only minimum number trees shall be cut out of the enumerated list base on actual requirement of the project. 
11. The user agency shall pay the extraction and transportation charges for trees as estimated by the Deputy 

Conservator of Forests from proposed forest land . 
12 . Compensatory afforestation shall be raised at the cost of User Agency over degraded forest area twice the extent of 

forest area being diverted at the rate prevailing at the time of approval (at present it is Rs. 1 ,05 ,000 /- per ha.) Or any 

extent as approved by the Ministry of Environment and Forests . 
13 . The User Agency shall pay the Net Present Value (NPV) as per Orders dated 28 - 3 -2008 and 9-5 - 2008 of the Hon ble 

Supreme Court of India . 
14 . The User Agency shall ensure that there should be no damage to the available fauna and other flora . 
15 . No crushing /breaking of stone shall be allowed inside forest area, Readymade material shallbe used for up - gradation 

of such roads . 
16 . Road side plantation shall be taken up along the road at the project cost immediately . The plantation shall be 

maintained at the project cost. 
17 . No labour camp shall be established on the forest lands. 
18 . No work shall be allowed after sunset . 
19. Any damage to forest area due to such up -gradation works shall be compensated by the User Agency. The extent of 

damage shall be assessed by the concerned Deputy Conservator of Forests . 
20 . The User agency shall not sub -lease ,mortgage and hypothecate the forest area. 
21. The User Agency shall abide by all the conditions imposed upon by the Government of India, the Government of 

Karnataka and the Principal Chief Conservator of Forests (HOFF ). 
22 . Any other conditions that the Additional principal Chief Conservator of Forests (Central) Regional Office , Bangalore 

may impose from time to time for protection , improvement of flora and fauna in the forest area and public 
convenience , shall also be applicable . 

By Order and in the name of the Governor of Karnataka, 

G . H . Anasuyamma 

Under Secretary to Government 
PR . 359 

Forest, Ecology & Environment Department 


೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ - ೧ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಶ್ರೀ ಮೋಟಪ್ಪ , ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ವಿಭಾಗ ಮಡಿಕೇರಿ, ಶ್ರೀ ಚಂದ್ರಶೇಖರಯ್ಯ , ಸಹಾಯಕ 

ಅರಣ್ಯ ಸಂರಕ್ಷಣಾಧಿಕಾರಿ , ವನ್ಯಜೀವಿ ವಿಭಾಗ ಮಡಿಕೇರಿ ಮತ್ತು ಶ್ರೀ ನರಸಿಂಹಶೆಟ್ಟಿ , ವಲಯ ಅರಣ್ಯಾಧಿಕಾರಿ, 

ವನ್ಯಜೀವಿ ವಲಯ, ಮಾಕುಟ್ ಇವರುಗಳು ಎಸಗಿದ ಕರ್ತವ್ಯ ಲೋಪದ ಕುರಿತು ಅಮಾನತ್ತಿನಲ್ಲಿಡುವ ಬಗ್ಗೆ. 
ಓದಲಾಗಿದೆ: ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ಬೆಂಗಳೂರು ರವರ ಪತ್ರ ಸಂಖ್ಯೆ: 

ಸಿ2 / ಡಬ್ಲೂಎಲ್/ ಸಿಆರ್ - 54 /2011 - 12 , ದಿನಾಂಕ: 23 -12 -2011 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ ಓದಲಾದ ದಿನಾಂಕ: 23 - 12 - 2011ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ), 
ಬೆಂಗಳೂರುರವರು ಮಡಿಕೇರಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರೊಂದಿಗೆ ಮಡಿಕೇರಿ ವಿಭಾಗದ ನಂ . 24, ಬ್ರಹ್ಮಗಿರಿ ಪಕ್ಷಿಧಾಮ ಮತ್ತು 
ಮಾಕುಟ್ ವನ್ಯಜೀವಿ ವಿಭಾಗವನ್ನು ಖುದ್ದು ತನಿಖೆ ಮಾಡಲಾಗಿ ಸದರಿ ವಿಭಾಗಕ್ಕೆ ಹೊಂದಿಕೊಂಡ ಹಸಿರು ಕಾಡಿನಲ್ಲಿ ಗಾಂಜಾ ಬೆಳೆಯನ್ನು 
ಬೆಳೆಯುತ್ತಿದ್ದು, ಈ ರೀತಿ ಅಕ್ರಮವಾಗಿ ಗಾಂಜಾ ಬೆಳೆಯನ್ನು ಬೆಳೆಯುವಲ್ಲಿ ಸದರಿ ವಿಭಾಗದ ಅರಣ್ಯ ಇಲಾಖೆಯ ಕಳ್ಳಬೇಟೆ ತಡೆಯುವ ಕ್ಯಾಂಪ್‌ನವರು 
ಗಾಂಜಾ ಬೆಳೆಯಲು ಕಾಫಿ ಎಸ್ಟೇಟ್ ಮಾಲೀಕರೊಂದಿಗೆ ಶಾಮೀಲಾಗಿ ಅರಣ್ಯ ವಿಭಾಗ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಮರಗಳನ್ನು , ಸಸಿಗಳನ್ನು 
ನಾಶ ಮಾಡಿರುವುದು ಕಂಡು ಬಂದಿರುತ್ತದೆ . ಈ ರೀತಿ ನಾಶ ಮಾಡಿದ ಬ್ರಹ್ಮಗಿರಿ ಪಕ್ಷಿಧಾಮದ ನಿತ್ಯ ಹರಿದ್ವರ್ಣದ ಕಾಡಾಗಿದ್ದು, ಇದು ತಡಸಾಲ್, 
ನಂದಿ, ತಾರೆ , ಕಿರಲ್‌ಬೊಗಿ, ಮಾವು, ನೇರಲು ಮತ್ತು ಇತ್ಯಾದಿ ಅತ್ಯಂತ ಬೆಲೆಬಾಳುವ ಜಾತಿಯ ಮರಗಳಾಗಿರುತ್ತವೆ. ಈ ರೀತಿ ನಾಶಪಡಿಸಿದ 
ಕಡಿತದಂತಹ ಮರಗಳು 80 ಸೆಂಟರ್‌ ಅಳತೆಯುಳ್ಳ ಮರಗಳಾಗಿರುತ್ತವೆ . ಇದಲ್ಲದೆ, ಆ ಪ್ರದೇಶದಲ್ಲಿ ಕೆಲವೊಂದು ವಿಶೇಷ ಜಾತಿಯ ಗಿಡ ಮರಗಳನ್ನು 
ನಾಶಪಡಿಸಿರುವುದಾಗಿದೆ. ಹಾಗೇ ನಾಶಪಡಿಸಿದಂತಹ ಸದರಿ ಪ್ರದೇಶದಲ್ಲಿ ಗಾಂಜಾ ಸಸಿಗಳನ್ನು ಬೆಳೆಯಲಾಗಿದೆ. ಈ ಕೃತ್ಯದ ಬಗ್ಗೆ ಮಡಿಕೇರಿ ವನ್ಯಜೀವಿ 
ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿಯವರು ದಿನಾಂಕ: 21 - 11- 2011 ರಂದು ತಪಾಸಣೆ ಮಾಡಿರುತ್ತಾರೆ. ಈ 
ಬಗ್ಗೆ ಗೋಣಿಕುಪ್ಪ, ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿತ್ತು. ಇಬ್ಬರು ಅರಣ್ಯ ವೀಕ್ಷಕರನ್ನು ಅಭಿರಕ್ಷೆಗೆ 
ತೆಗೆದುಕೊಳ್ಳಲಾಗಿದೆ. ಈ ರೀತಿ ನಿತ್ಯ ಹರಿದ್ವರ್ಣದ ಜೀವಿ ವೈವಿಧ್ಯದ ಕಾಡನ್ನು ನಾಶಪಡಿಸಿ ಅದರಲ್ಲಿ ಗಾಂಜಾ ಬೆಳೆಯನ್ನು ಬಹುಶಃ ಮುಂಗಾರು 
ಸಮಯದಲ್ಲಿ ಬೆಳೆಯುತ್ತಾರೆ. ಈ ಬಗ್ಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ಮಡಿಕೇರಿರವರ ಕಛೇರಿಯ ದಾಖಲೆಗಳಲ್ಲಿ ಕುಟ್ಟಂಡಿ 
ಗ್ರಾಮಸ್ಥರು ದೂರನ್ನು ನೀಡಿದ್ದು ಮತ್ತು ಈ ದೂರಿನ ಪ್ರತಿಯನ್ನು ವಲಯ ಅರಣ್ಯಾಧಿಕಾರಿ ( ವನ್ಯಜೀವಿ), ಮಾಕುಟ್ ಹಾಗೂ ಮಡಿಕೇರಿ ವಿಭಾಗದ 
ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೂ ಕಳುಹಿಸಿರುತ್ತಾರೆ. ಸದರಿ ದೂರಿನ ಪ್ರತಿಯನ್ನು ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿಗೂ ಹಾಗೂ ಆ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೂ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು 
ಕಳುಹಿಸಿರುತ್ತಾರೆ . ಆದರೆ, ಸದರಿ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ತಟಸ್ಥರಾಗಿ ಉಳಿದಿರುತ್ತಾರೆ . ಇದರಿಂದ ವ್ಯಕ್ತವಾಗುವುದೇನೆಂದರೆ , 
ಇಡೀ ವ್ಯವಸ್ಥೆಯು ಕುಸಿತವಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ/ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ/ ವಲಯ 
ಅರಣ್ಯಾಧಿಕಾರಿ ಮತ್ತು ವನಪಾಲಕ ಇವರುಗಳು ನಿಯತವಾಗಿ ಅರಣ್ಯ ಪ್ರದೇಶವನ್ನು ಉಸ್ತುವಾರಿ ಮಾಡಿ ಮತ್ತು ಸಕಾಲಿಕವಾಗಿ ಗಸ್ತು ವ್ಯವಸ್ಥೆಯನ್ನು 
ಕೈಗೊಂಡಿದ್ದರೆ , ಈ ಅಕೃತ್ಯವು ನಡೆಯುತ್ತಿರಲಿಲ್ಲ . ಆದ್ದರಿಂದ, ಸದರಿ ಪ್ರದೇಶದ ಅರಣ್ಯವು ನಾಶವಾಗಲು ಈ ಕೆಳಕಂಡ ಅಧಿಕಾರಿಗಳು 
ಕಾರಣರಾಗಿರುವುದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ), ಬೆಂಗಳೂರುರವರ ಸ್ಥಳ ತನಿಖೆಯಿಂದ ಕಂಡು ಬಂದಿರುತ್ತದೆ. 

1. ಶ್ರೀ ಮೋಟಪ್ಪ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ವಿಭಾಗ, ಮಡಿಕೇರಿ 
2. ಶ್ರೀ ಚಂದ್ರಶೇಖರಯ್ಯ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ವನ್ಯಜೀವಿ ವಿಭಾಗ, ಮಡಿಕೇರಿ. 
3 . ಶ್ರೀ ನರಸಿಂಹ ಶೆಟ್ಟಿ, ವಲಯ ಅರಣ್ಯಾಧಿಕಾರಿ , ವನ್ಯಜೀವಿ ವಲಯ , ಮಾಕುಟ್, 
4. ಶ್ರೀ ರಾಕೇಶ್ ಸೊಲಾಪುರ್, ವನಪಾಲಕ , ಸೊಳ್ಳೆಕೊಳ್ಳಿ, ವಿಭಾಗ , 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ಯವರ ವರದಿಯು ವಾಸ್ತವಾಂಶಗಳಿಂದ ಕೂಡಿದ್ದು , ಸತ್ಯಯುತವಾಗಿರುತ್ತದೆ. 
ಇದರಿಂದ, ಈ ಮೇಲೆ ಹೇಳಿದ ಅಧಿಕಾರಿ / ನೌಕರರುಗಳು ತಮ್ಮ ಕರ್ತವ್ಯ ಪಾಲನೆಯಲ್ಲಿ ಅತೀವ ಕರ್ತವ್ಯ ನಿರ್ಲಕ್ಷತೆ ತೋರಿರುವುದು ಮೇಲ್ನೋಟಕ್ಕೆ 
ಸ್ಪಷ್ಟವಾಗಿ ಕಂಡು ಬರುವುದರಿಂದ, ಅವರುಗಳು ಎಸಗಿದ ಕರ್ತವ್ಯ ನಿರ್ಲಕ್ಷತೆಗಾಗಿ ಅವರುಗಳನ್ನು ಅಮಾನತ್ತಿನಲ್ಲಿಡಲು ಸರ್ಕಾರವು ನಿರ್ಧರಿಸಿ ಈ 
ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 122 ಅಇವಿ 2011 , ಬೆಂಗಳೂರು, ದಿನಾಂಕ: 24 - 12 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ರಾಕೇಶ್ ಸೋಲಾಪುರ್, ವನಪಾಲಕ, ಸೊಳ್ಳೆಕೊಳ್ಳಿ, ವಿಭಾಗ ಇವರನ್ನು 
ಈಗಾಗಲೇ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ವನ್ಯಜೀವಿ ವಿಭಾಗ, ಮಡಿಕೇರಿ ಇವರು ಅಮಾನತ್ತುಗೊಳಿಸಿರುವುದರಿಂದ, ಈ ಕೆಳಗೆ ಹೇಳಲಾಗಿರುವ 
ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಸರಿಯಾಗಿ ನಿರ್ವಹಿಸದೇ ಅರಣ್ಯ ಸಂಪತ್ತನ್ನು ನಾಶವಾಗಲು ಕಾರಣವಾಗಿರುವುದು ಸ್ಪಷ್ಟವಾಗಿ ಕಂಡು 
ಬರುವುದರಿಂದ ಮತ್ತು ಆ ಸಂಬಂಧ ಎಸಗಿದ ತೀವ್ರ ದುರ್ನಡತೆ ಮತ್ತು ಕರ್ತವ್ಯ ಲೋಪಗಳಿಗಾಗಿ ಅವರುಗಳನ್ನು ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 10 (1) ( d) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಸರ್ಕಾರವು 
ಚಲಾಯಿಸಿ, ಇವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ , ಈ ಕೆಳಕಂಡ 3 ಜನ ಅಧಿಕಾರಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಪಡಿಸಿ ಆದೇಶಿಸಿದೆ. 

1. ಶ್ರೀ ಮೋಟಪ್ಪ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ವಿಭಾಗ, ಮಡಿಕೇರಿ 
2. ಶ್ರೀ ಚಂದ್ರಶೇಖರಯ್ಯ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ವನ್ಯಜೀವಿ ವಿಭಾಗ , ಮಡಿಕೇರಿ. 
3. ಶ್ರೀ ನರಸಿಂಹ ಶೆಟ್ಟಿ, ವಲಯ ಅರಣ್ಯಾಧಿಕಾರಿ, ವನ್ಯಜೀವಿ ವಲಯ , ಮಾಕುಟ್ 
ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಗಳು ನಿಯಮಾನುಸಾರ ಜೀವನಾಧಾರ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. 
ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಗಳು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಟ್ಟು ತೆರಳಕೂಡದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ .ಎಸ್. ಗುರುಸಿದ್ದಯ್ಯ 
ಪಿ . ಆರ್, 360 

ಸರ್ಕಾರದ ಉಪ ಕಾರ್ಯದರ್ಶಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 

೬೩೭ 

೬೩೭ 
ಸಹಕಾರ ಸಚಿವಾಲಯ 
ವಿಷಯ : ಬಣಜಾರ ಬಾಲಕರ ವಿದ್ಯಾರ್ಥಿನಿಲಯ ಸಂಸ್ಥೆ ( ರಿ) ಚಿತ್ರದುರ್ಗ ಈ ಸಂಸ್ಥೆಗೆ ಆಡಳಿತಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರ ಪತ್ರ ಸಂಖ್ಯೆ : ಆರ್‌ಸಿಎಸ್/ ಎಡಿಎಂ/ 168 /ಎಸ್ಒಆರ್ 

1/2009 -10 ದಿನಾಂಕ 31/5/2011 
2 ) ಕಾರಣ ಕೇಳುವ ನೋಟಿಸು ಸಂಖ್ಯೆ:ಸಇ 68 ಸಸಂನೋ 2011, ದಿನಾಂಕ 24 /06 /2011 
3) ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರ ಪತ್ರ ಸಂಖ್ಯೆ : ಆರ್‌ಸಿಎಸ್/ ಎಡಿಎಂ / 68/ ಎಸ್ಒಆರ್ 

1 /2008 - 09 ದಿನಾಂಕ 09/01/2011 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ: 31 /05 /2011 ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರು 
ಬಣಜಾರ ಬಾಲಕರ ವಿದ್ಯಾರ್ಥಿನಿಲಯ ಸಂಸ್ಥೆ (ರಿ) ಚಿತ್ರದುರ್ಗ ಇದರ ಕಾರ್ಯದರ್ಶಿಗೆ ಮಾಹಿತಿ ಹಾಗೂ ದಾಖಲೆಗಳನ್ನು ಸಲ್ಲಿಸಲು ನೋಟೀಸ್ 
ನೀಡಿದರು ಗೈರು ಹಾಜರಾಗಿ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ಕಳೆದ ಏಳು ವರ್ಷಗಳಿಂದಲೂ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ 
ಕಲಂ 11ರನ್ವಯ ಪ್ರತಿ ವರ್ಷ ಸರ್ವ ಸದಸ್ಯರ ವಾರ್ಷಿಕ ಮಹಾ ಸಭೆಯನ್ನು ಜರುಗಿಸಿರುವುದಿಲ್ಲ ಹಾಗೂ ಕಲಂ 13 ರನ್ವಯ ಪ್ರತಿ ವರ್ಷ ಲೆಕ್ಕ 
ಪತ್ರಗಳನ್ನು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರ ಪಟ್ಟಿಯನ್ನು ಸಲ್ಲಿಸಲು ವಿಫಲರಾಗಿರುತ್ತಾರೆ. 

ಸಂಘದ ಬೈಲಾ ಕ್ರಮ ಸಂಖ್ಯೆ :8(1) ರನ್ವಯ ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಿ ಸಂಘದ ಕಾರ್ಯಕಾರಿ ಸಮಿತಿ ಆಯ್ಕೆ 
ಮಾಡಬೇಕಾಗಿದ್ದು , ಕಳೆದ 7 ವರ್ಷಗಳಿಂದಲೂ ಚುನಾವಣೆ ನಡೆಸಿರುವುದಿಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಅನುದಾನ ಪಡೆದು 
ಲೆಕ್ಕಪತ್ರ ಸರಿಯಾಗಿ ನಿರ್ವಹಿಸಿರುವುದಿಲ್ಲ. ಸಂಘದಲ್ಲಿ ಅವಶ್ಯಕ ದಾಖಲೆಗಳನ್ನು ನಿರ್ವಹಿಸಿರುವುದಿಲ್ಲವೆಂದು ದೂರುಗಳು ಬಂದಿರುತ್ತವೆ. ಅದರಿಂದ 
ಸಂಘದ ಹಿತದೃಷ್ಟಿಯಿಂದ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 ( ಎ) (1) ರನ್ವಯ ಆಡಳಿತಾಧಿಕಾರಿಯನ್ನಾಗಿ ಉಪ 
ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್, ಚಿತ್ರದುರ್ಗ ಅಥವಾ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು , ಚಿತ್ರದುರ್ಗ ಇವರನ್ನು ನೇಮಕ ಮಾಡುವುದು 
ಸೂಕ್ತವೆಂದು ಸಹಕಾರ ಸಂಘಗಳ ಉಪ ನಿಬಂಧಕರು ಚಿತ್ರದುರ್ಗ ರವರು ಶಿಫಾರಸ್ಸು ಮಾಡಿದ್ದು ಅದನ್ನು ಪರಿಗಣಿಸಿ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು 
ನೇಮಿಸುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2) ರ ದಿನಾಂಕ: 24/ 06 /2011 ರ ಕಾರಣ ಕೇಳುವ ನೋಟಿಸಿನಲ್ಲಿ ಸಂಘದವರು ಸಂಘದಲ್ಲಿ ಮಾಡಿರುವ 
ಬೈಲಾ ಉಲ್ಲಂಘನೆ ಹಾಗೂ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 11 ಹಾಗೂ 13 ಉಲ್ಲಂಘನೆ ಮಾಡಿರುವುದು ಮೇಲ್ನೋಟಕ್ಕೆ 
ಕಂಡು ಬಂದಿದ್ದು ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಹಾಗೂ ಸ್ವೀಕೃತವಾದ ದೂರಿನ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960 ರ ಕಲಂ 27( ಎ )(1) ರನ್ವಯ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದು ಎಂಬ ಬಗ್ಗೆ ನಿಮ್ಮ 
ಲಿಖಿತ/ ಮೌಖಿಕ ಹೇಳಿಕೆಯನ್ನು ಪತ್ರ ತಲುಪಿದ 15 ದಿನಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವುದು ತಪ್ಪಿದಲ್ಲಿ ನೀವು ಹೇಳುವುದು ಏನೂ ಇಲ್ಲವೆಂದು 
ಭಾವಿಸಿ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ ಸದರಿ ನೋಟಿಸಿಗೆ ಸಂಘದ ಅಧ್ಯಕ್ಷರು ದಿನಾಂಕ 
16/ 08/2011 ರಂದು ಹೇಳಿಕೆಯನ್ನು ನೀಡಿ ಆಡಳಿತ ಮಂಡಳಿಯಲ್ಲಿ ವಿವಾದಗಳು ಇರುವುದರಿಂದ ಆಡಳಿತಾಧಿಕಾರಿಯನ್ನು ನೇಮಿಸುವಂತೆ 
ಕೋರಿರುತ್ತಾರೆ ಸದರಿ ಹೇಳಿಕೆಯನ್ನು ಲಗತ್ತಿಸಿ, ನಿಯಮಾನುಸಾರ ಪರಿಶೀಲಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ದಿನಾಂಕ 2 /9/2011 ರಂದು 
ಸಹಕಾರ ಸಂಘಗಳ ನಿಬಂಧಕರಿಗೆ ಪತ್ರವನ್ನು ಬರೆಯಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3) ರ ದಿನಾಂಕ 9 / 1/2011ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರು 
ಕರ್ನಾಟಕ ಸಂಘಗಳ ಉಪ ನಿಬಂಧಕರು ಚಿತ್ರದುರ್ಗ ಇವರು ದಿನಾಂಕ 1/5 /2011 ರಲ್ಲಿ ಸಲ್ಲಿಸಿರುವ ವರದಿಯನ್ವಯ ಬಣಜಾರ ಬಾಲಕರ ವಿದ್ಯಾರ್ಥಿ 
ನಿಲಯ ಸಂಸ್ಥೆ (ರಿ) ಚಿತ್ರದುರ್ಗ ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 ( ಎ)(1) ರನ್ವಯ ಆಡಳಿತಾಧಿಕಾರಿಯನ್ನು 
ನೇಮಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 68 ಸಸಂನೋ 2011 , ಬೆಂಗಳೂರು, ದಿನಾಂಕ: 09 - 01 - 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬಣಜಾರ ಬಾಲಕರ ವಿದ್ಯಾರ್ಥಿ ನಿಲಯ ಸಂಸ್ಥೆ ( ರಿ) ಚಿತ್ರದುರ್ಗ ಈ 
ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27( ಎ)(1) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಹಕಾರ 
ಸಂಘಗಳ ಉಪ ನಿಬಂಧಕರು ಹಾಗೂ ಜಿಲ್ಲಾ ನೋಂದಣಾಧಿಕಾರಿ ಚಿತ್ರದುರ್ಗ ಇವರನ್ನು ಆಡಳಿತಾಧಿಕಾರಿಯಾಗಿ ಆರು (6) ತಿಂಗಳ ಅವಧಿಗೆ ನೇಮಿಸಿ 
ಆದೇಶಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಘಕ್ಕೆ ಚುನಾವಣೆಯನ್ನು ನಡೆಸಿ ನೂತನ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ 
ಹಾಗೂ ಸರ್ಕಾರಕ್ಕೆ ವರದಿ ಮಾಡುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 362 

ಎ.ಎಸ್ . ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 

ಸಹಕಾರ ಇಲಾಖೆ 


೬೩೮ 


FDF &37 ODZIE , Todowo, Joegos 0 , 9009 


JOn - O 


HOME SECRETARIAT 
Sub : Constitution of Tender Scrutinizing Committee and prescription of various Authorities in Home 

Department for procurement of goods and services under the KTPP Act, 1999 and the Rules 

framed there under and other related matters . 
Ref : 1) G .O . No. HD 14 PFS 2010 dated : 03 -02 -2011. 

2 ) Letter No. Stores -2 [2 ]58 /2001-02 dated : 19 - 11 -2011 from the Director General & Inspector 

General of Police , Bangalore . 

3) GO No . HD 171 EFS 2010 dated : 03 -01-2012 . 
Preamble : 

In the GovernmentOrder read at ( 1) above, Government has issued orders constituting Tender Inviting Authority, Tender 
Scrutinizing Committee & Tender Accepting Authority and prespcription of various Authorities in Home Department for procurement 
of goods and services under the KTPP Act, 1999 and Rules framed there under and other related matters . 

The Director General & Inspector General of Police, Bangalore in his letter read (2 ) above , has requested to reconsider 
the order issued vide GO No . HD 14 PFS 2010 dated : 03-02 -2011 so as to avoid procedural delays in sanction and consequent 
lapse of grants . 

In Government Order read at [3] above, Government has issued special Financial Powers to the Director General and 
Inspector General of Police , Commissioner of Police and other Head of Department & District Level Officers of Police Department. 

The proposal of the Director General & Inspector General of Police , Bangalore has been examined in the light of the 
Government Order read at [3 ] above regarding delegation of special financial powers to the Director General and Inspector General 
of Police , Bangalore & other level officers of Police Department and also the present system of procuring items through Karnataka 
State Police Housing Corporation Limited . It was noted that although sanction for procurementwas given by the Government, the 
Police Department in most of the cases did not procure the items within the relevant financial year sanctioned and also in most 
cases the provision contained in KTPP Act 1999 and rules framed there under were not followed . It was further noticed that the 
practice of authorizing Chairman and Managing Director, Karnataka State Police Housing Corporation to call tender, to approve and 
to procure the goods excluding construction of building is improper and not authorised under the KTPP Act and rules framed there 
under or under the Karnatka Financial Code , where funds are earmarked to Director General of Police /Heads of Departments 
coming under the control of Home Department. In several cases prior exemption from Government under KTPP Act. 1999 were not 
sought and proposals were submittted for post facto approval. Therefore in order to ensure that all purchases under Central & 
States Schemes are made as per KTPP Act & Rules in respect of the Police Department and other Departments coming under the 
control of Home Department, the following order are issued to further streamline the procurements of goods & services . 

Government Order No. HD 146 EFS 2010 , Bangalore Dated: 13-01- 2012 . 
In the detailed circumstances explained in the preamble portion of this order and in modification of Government Order 
read at [1 ] above , the Tender Inviting Authority, Tender Scrutinizing Authority & Tender Accepting Authority for procurement of 
goods and services under KTPP Act, 1999 and Rules framed there under , where the value of procurement is less than Rs . 1.00 
crore and Rs . 1. 00 Crore and above in respect of Police Department and other departments coming under the administrative control 
of Home Department shall be as follows, subject to conditions mentioned below : 

Tender 

Tender Scrutinizing 
SI.No . Value of the Procurement Tender Inviting Authority 

Accepting 
Authority 

Authority 
Less than Rs. 1 crores 

Head of the Department Head of the Department Head of the 
other than Police other than Police Depart Department 
Depart- ment ment 

other than 
Police Depart 

ment 
* Upto 5 crores 

DG & IGP DG & IGP 

DG & IGP 
* Note : as per the delegation of 
powers issued from time to time and 
also as per special final powers 
delegated vide GO No. HD 171 EFS 
2010 dated: 03 -01 - 2012 
Rs. 1 crore and less than Rs. 5 crores Head of the Department Head of the Department Principal 

other than Police other than Police Depart Secretary/Secr 
Depart- ment ment 

etary [PCAS] to 
Government, 
Home 
Department 


C 


2007 - 0 


FRIDTE37 JOZE, 7DOJO, JOOLJE , 9009 


& as 


of 


4 


above Rs. 5 crores 

DG & IGP or concerned Committee constituted Government in 
Head of the Department under the Chairmanship Home 
coming under the 

Principal Department 
Control of Home Secretary /Secretary 
Department 

[PCAS ] to Government in 

terms of this GO 
Conditions 
1. All purchases should be made strictly in accordance with the procedure prescribed under the KTPP Act, 1999 and the Rules 

framed there under. 
2. The Director General and Inspector General of Police/ Concerned Head of Department coming under the control of Home 

Department shall exercise financial powers within the limits delegated to him by the Government from time to time. 
3 . In respect of items of expenditure exceeding five crores in respect of Director General and Inspector General of Police and 

exceeding one crore in respect of Heads of Departments coming under the control of Home Department shall be sent to the 
Government for approval. 
Details of tender & the specific proposal with the final vendor on the basis of the KTPP Act, 1999 and the Rules framed under 
beyond the financial powers delegated shall be sent to Government for approval with the recommendation of the Director 
General & Inspector General of Police /Heads of Department coming under the control of Home Department. Only thereafter 

shall final order be placed with the vendor for supply . 
5 . The power delegated under this order shall not be delegated further by the Director General & Inspector General of 

Police /Heads of Departments coming under the control of Home Department to the sub -ordinate officers . 
The practice of authorizing Chairman and Managing Director of the Karnataka State Police Housing Corporation to call tender, 
to approve and to procure the goods excluding construction of building is improper and not authorized under the KTPP Act 
and the rules framed there under or under the Karnataka Financial Code where funds are earmarked to Director General of 
Police/Heads of Departments coming under the control of Home Department. That being so placing budget allocated 
funds to procure equipments to any authority outside the Government such as a Corporation owned by the Government is 

improper and such delegation , if any done in the past , shall stand withdrawn with immediate effect. 
7 . The calling of tenders for procurement of goods and incurring the expenditure thereon under no circumstances whatsoever 

shall exceed the budgetary allocation under the given head for the said approved items and shall not spill over to the 
succeeding year. Any deviation in this regard shall render the Authority issuing such order liable for refund of the funds to the 

Government 
8 . The Tender Calling Authority, Scrutiny Authority and Tender Accepting Authority shall process these tenders subject to the 

limits of financial powers delegated to them from time to time & special powers delegated vide Government order No . HD 171 
EFS 2010 dated : 03 -01- 2012 in respect of Director General and Inspector General of Police and other financial orders issued 
by Finance Department from time to time in respect of Heads of Department Coming under the control of Home Department. 
No procurement shall be done without following the procedure laid down under the KTPP Act 1999 and the rules framed there 
under. Exemption in emergency cases or cases of single manufacturer of special goods , etc., if necessary shall be obtained 
before placing supply orders or before procuring any goods or services. Requests for exemption under the KTPP Act 
1999 & the rules framed there under after procuring or placing orders shall be summarily rejected and the officers issuing such 

order without prior permission of Government shall be held personally responsible . 
10 . All procurements included in and approved in the Annual Budget Programme shall be completed before the closure of the 

relevant financial year . The procured goods shall be taken to stock and payment shall be made before 31st March of the 

relevant financial year . 
11. These instructions will come into effect immediately in respect of all cases including the cases on hand . 
12. These orders will not apply to CCTNS Project. However the provision of KTPP Act, 1999 and the rules framed there under shall 

apply to the CCTNS Project. 
Further the Tender Scrutinizing Committee for expenditure on items above Rs. 5 .00 crores in respect of Police Department is 
reconstituted under the Chairmanship of Principal Secretary to Government, Home Department as below : 
1) The Principal Secretary to Government, 

Chairman 
Home Department 
The DirectorGeneral & Inspector General of Police , 

Member 
Bangalore 
JCF , DG & IGP Office , Bangalore 

Member 
Internal Financial Advisor, Home Department 

Member 
Co -opt any officer as member of the above committee 

Member 
Additional Director General of Police (Administration ) 

Convener 
or concerned Additional Director General of Police (He shall place 
the concerned file along with a detailed note before the 
committee ) 


೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ - ೧ 


In respect of Heads of Departments other than the Police Department coming under the administrative control of the Home 
Department namely , Fire & Emergency Services , Prison , Sainik Welfare & Resettlement, HomeGuards & Civil Defense , Department 
of Prosecution for items of expenditure amounting to Rs. 5 crores and above the Tender scrutinizing Committee is reconstituted 
under the Chairmanship of Principal Secretary /Secretary [ PCAS ] to Government, Home Department as below : 
1) The Principal Secretary to Government 

Chairman 
/ Secretary to Government [PCAS], Home Department 
2 ) Head of Department concerned 

Member 
Internal Financial Advisor, Home Department 

Member 
4 ) Co - opt any officer as member of the above committee 

Member 
5) Concerned Director/Joint Director of HOD 

Convener 
This order is issued as per delegation of powers delegated to Secretaries of Administrative Departments issued vide GO 
No. FD 1 TFP 2008 dated : 16- 05- 2008. 

By Order and in the name of the Governor ofKarnataka, 

B . Rajamma 

Under Secretary to Government 
PR. 363 

(Police Expenditure ) 

Home Department 

ಕಾರ್ಮಿಕ ಸಚಿವಾಲಯ 
ವಿಷಯ : ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ವೃತ್ತಿ ಘಟಕವನ್ನು ಪ್ರಾರಂಭಿಸುವ ಕುರಿತು. 
ಓದಲಾಗಿದೆ : ಆಯುಕ್ತರು ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಉತನಿ /ತ / ಯೋ -2 / ವಿವ -10/2006 - 07, 

ದಿನಾಂಕ: 25 /05/ 2011, 


ಪ್ರಸ್ತಾವನೆ : 


ಮೇಲೆ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 2011- 12ನೇ 
ಆಯವ್ಯಯ ಭಾಷಣದಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ವೃತ್ತಿ ಘಟಕವನ್ನು ಪ್ರಾರಂಭಿಸುವ ಬಗ್ಗೆ ಪ್ರಸ್ತಾಪಿಸಿದ್ದು, ಪ್ರಾಯೋಗಿಕ ಹಂತವಾಗಿ ಸದರಿ ವೃತ್ತಿಯನ್ನು 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹುಬ್ಬಳ್ಳಿ ಮತ್ತು ಬೆಂಗಳೂರು- 29ರ ಮಹಿಳಾ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಪ್ರಾರಂಭಿಸಲು 
ಯೋಜಿಸಿದ್ದು , ಸದರಿ ಸಂಸ್ಥೆಗಳಲ್ಲಿ ಮೇಲ್ಕಂಡ ವೃತ್ತಿ ಘಟಕವನ್ನು ಆರಂಭಿಸುವುದರಿಂದ ಒಟ್ಟು 84 ಹೆಚ್ಚುವರಿ ಅಭ್ಯರ್ಥಿಗಳಿಗೆ ತರಬೇತಿಯ 
ಅವಕಾಶವನ್ನು ಕಲ್ಪಿಸಿದಂತಾಗುತ್ತದೆ ಎಂದು ಸದರಿ ಪ್ರಸ್ತಾವನೆಗೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ ಸಾಮಾನ್ಯ ವೆಚ್ಚಗಳು 2230 - 03 -101 - 0 - 01 - 051 
ಕೈಗಾರಿಕಾ ತರಬೇತಿ ಸಂಸ್ಥೆ (ಯೋಜನೆ) ಅಡಿಯಲ್ಲಿ ಭರಿಸಲು ಉದ್ದೇಶಿಸಲಾಗಿದೆ ಎಂದು ಈ ಲೆಕ್ಕ ಶೀರ್ಷಿಕೆಯಲ್ಲಿ 2011 -12 ನೇ ಸಾಲಿಗೆ ಒದಗಿಸಿರುವ 
ಅನುದಾನವು ಪ್ರಸ್ತುತ ಅನುಷ್ಠಾನದಲ್ಲಿರುವ ಕಾರ್ಯಕ್ರಮಗಳಿಗೆ ಸಾಲದೇ ಬರುವುದರಿಂದ, ಸದರಿ ಪ್ರಸ್ತಾವನೆ ಕುರಿತಂತೆ ರೂ . 252 .60 ಲಕ್ಷಗಳು 
ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರುತ್ತಾ, ಸದರಿ ಸಂಸ್ಥೆಗಳಲ್ಲಿ 2 ಘಟಕಗಳ ಅನುಷ್ಠಾನಕ್ಕೆ 12 ಸಿಬ್ಬಂದಿಯವರ ಹುದ್ದೆಗಳನ್ನು 
ಸೃಜಿಸಲು ಕೋರುತ್ತಾ, ಹಾಲಿ ಇರುವ ನಿರ್ಬಂಧವನ್ನು ಸಡಿಲಿಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡುವಂತೆಯೂ ಸಹ 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನಂತೆ ಆದೇಶಿಸಲಾಗಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಕಾಇ 107 ಇಟಿಐ 2011, ಬೆಂಗಳೂರು, ದಿನಾಂಕ 13 - 01 - 2012 
- ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2011 -12ನೇ ಸಾಲಿನಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ , ಹುಬ್ಬಳ್ಳಿ ಮತ್ತು ಸರ್ಕಾರಿ 
ಕೈಗಾರಿಕಾ ತರಬೇತಿ ಸಂಸ್ಥೆ ( ಮ ), ಹೊಸೂರು ರಸ್ತೆ, ಬೆಂಗಳೂರು-29 ಇಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ ವೃತ್ತಿ ಘಟಕ 
ಅದಕ್ಕೆ ಅಗತ್ಯವಿರುವ 4 ಕಿರಿಯ ತರಬೇತಿ ಅಧಿಕಾರಿ ಮತ್ತು 2 ಕಾರ್ಯಾಗಾರ ಸಹಾಯಕರು ಸೇರಿ ಒಟ್ಟು 6 ಹುದ್ದೆಗಳನ್ನು ಸೃಜಿಸುವುದಕ್ಕೆ ಹಾಗೂ 
ಅವರ್ತಕ ಮತ್ತು ಅನಾವರ್ತಕ ವೆಚ್ಚಗಳಿಗೆ ಒಟ್ಟು ರೂ . 221,236 ಲಕ್ಷ ( ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೂರು ಸಾವಿರದ ಆರು ನೂರು 
ರೂಪಾಯಿಗಳು ಮಾತ್ರ) ಗಳ ಹೆಚ್ಚುವರಿ ಅನುದಾನವನ್ನು ಒದಗಿಸುವುದಕ್ಕೆ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಯೋಜನಾ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಪಿಡಿ 39 ಎಂ & ಇ 2011 ದಿನಾಂಕ: 18/06 /2011ರ ಹಾಗೂ 
ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 670 ವೆಚ್ಚ - 911 ದಿನಾಂಕ : 05/01/2012ರ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಎಸ್ . ವಿಶ್ವನಾಥಪ್ಪ 

ಪೀಠಾಧಿಕಾರಿ 
ಪಿ . ಆರ್. 364 

ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 

HORTICULTURE SECRETARIAT 
Sub : Implementaion of Coconut Palm Insurance Scheme during 2011- 12-reg . 
Read : Govt., Order No. HCD 152 HPP 2009, dated : 19 -03- 2010 . 

2. CDB letter No. 1539/ 2011- Stat dated : 09-12- 2011. 

3. Letter of Director of Horticulture No. ತೋಇ/ತೋಬೆ/ಸತೋಅ- 2 /8 -11 -12 dated : 22 - 12- 2011 . 
Preamble : 

Coconut Development Board has informed that Government of India has extended “ Coconut Palm Insurance Scheme 
( CPIS )” for implementation for one more year, during 2011 - 12 on the same terms and conditions as in the previous years . In this 
connection , the administrative approval and financial sanction has been sought from Department of Horticulture , Government of 
Karnataka . During the current year i.e ., 2011 - 12 total outlay for Karnataka under Coconut Palm Insurance Scheme is Rs . 10 .00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧, ೨೦೧೨ 


೬೪೧ 


lakhs out of which Rs. 5 .00 lakhs (50 % ) will be Board s contribution and Rs. 2.50 lakhs (25 % ) will be the State Government s share 
of Premium . The rest will be borne by the beneficiary farmers themselves vide CDB s letter read at (2 ) above. 

2. The Director of Horticulture has informed that a balance amount of Rs. 11,19, 258 .58 /- (State share Rs. 3,73,086 .19 + 
CDB share 7 ,46 ,172. 39 ) of the year 2010 -11 has been available with Agriculture Insurance Company ( AIC ) vide letter read at ( 3) 
above and the same can be utilized for the year 2011 - 12 . 
3 . The proposal of the Director of Horticulture has been examined and hence this Order. 

Government Order No. HCD 72 HPP 2011 Bangalore, dated 12 -01 -2012 
Government is pleased to accord State Level Administrative Approval for implementing the scheme namely, “ Coconut 
Palm Insurance Scheme” during 2011- 12 as per details given below ; 
( Rs. in lakhs) 

Phy. Target (No. of Phy . Target ( in Ha) | CDB share (50 % ) State share | Farmer s share Total 
palms in lakh ) 

( 25 % ) 

( 25 % ) 

outlay 
1 . 82 1399 

5. 00 

2. 50 2.50 

10. 00 
2 . The Operational Modalities for implementation of this scheme will be as per the Government Order read at ( 1) above . 

3 . The Agriculture Insurance Company shall utilized the Coconut Development Board share and State share already 
available with them and hence funds will not be released for this purpose during 2011 - 12 . 

4 . Further, details of operational guidelines if require will be issued by Director of Horticulture . 

5 . This Order is issues with the concurrence of Internal Financial Advisor vide Note No .ತೊಇ 2 ಅ೦ಆಸ 2012 dated 
: 09- 01 - 2012 . 

By Order and in the name of the Governor of Karnataka 

B . C . Prakash . 

Under Secretary to Government 
P . R . 365 

Horticulture Department 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ರಾಮನಗರ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ . 
ಓದಲಾಗಿದೆ : 1) ಆಧ್ಯಕ್ಷರು, ವಕೀಲರ ಸಂಘ, ರಾಮನಗರ ಇವರ ಪತ್ರ ದಿನಾಂಕ: 29 - 06 - 2010. 

2) ಸರ್ಕಾರದ ಪತ್ರ ಸಂಖ್ಯೆ : ಲಾ 226 ಎಲ್‌ಸಿಎಲ್ 2010 ದಿನಾಂಕ: 10 -12 - 2010, 02 - 09 - 2011 ಮತ್ತು 

17 -11 - 2011 . 
3) ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಇವರ ಪತ್ರ ಸಂಖ್ಯೆ: ಆಡಳಿತ ಶಾಖೆ/10 /2010 ದಿನಾಂಕ: 

13 - 09 - 2011 . 
ಪ್ರಸ್ತಾವನೆ : 

ಅಧ್ಯಕ್ಷರು, ವಕೀಲರ ಸಂಘ, ರಾಮನಗರ ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 29 - 06 - 2010ರ ಪತ್ರದಲ್ಲಿ ರಾಮನಗರ ಕಂದಾಯ 
ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿಗಳನ್ನು ನೇಮಕ ಮಾಡುವಂತೆ ಕೋರಿದ್ದಾರೆ. ಆ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು ಮೇಲೆ ( 2) ರಲ್ಲಿ ಓದಲಾದ 
ದಿನಾಂಕ: 10 -12 - 2010, ಹಾಗೂ ತದನಂತರದ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿ, ರಾಮನಗರ ಇವರುಗಳನ್ನು 
ಕೋರಲಾಗಿತ್ತು. 

ಅದರಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಇವರು ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 13- 09 -2011ರ ಪತ್ರದಲ್ಲಿ 
ರಾಮನಗರ ಕಂದಾಯ ತಾಲ್ಲೂಕಿನಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ನೋಟರಿಗಳು , ನೇಮಕ ಹೊಂದಿರುವುದಿಲ್ಲ . ರಾಜ್ಯ ಸರ್ಕಾರದಿಂದ 
ನೇಮಕಗೊಂಡ ಇಬ್ಬರು ನೋಟರಿಗಳಿದ್ದು, ಇವರು ವರ್ಷಕ್ಕೆ ಸರಾಸರಿ 1500 ರಿಂದ 2000 ದಾಖಲಾತಿಗಳನ್ನು ನೋಟರೈಜ್ ಮಾಡಿರುತ್ತಾರೆ. 2010ರ 
ಅಂಕಿ ಅಂಶಗಳನ್ನು ತೆಗೆದುಕೊಂಡಲ್ಲಿ ಒಟ್ಟು 1272 ನೋಟರಿ ದಾಖಲಾತಿಗಳನ್ನು ದೃಢೀಕರಿಸಿರುತ್ತಾರೆ. ರಾಮನಗರವು ಹೊಸ ಜಿಲ್ಲೆಯಾದುದರಿಂದ 
ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಈಗಾಗಲೇ ಇರುವ 6 ನ್ಯಾಯಾಲಯಗಳ ಜೊತೆಗೆ ಹಲವಾರು ನ್ಯಾಯಾಲಯಗಳು ಸ್ಥಾಪನೆಯಾಗಿರವುದರಿಂದಲೂ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರದ ಎಲ್ಲಾ ಕಚೇರಿಗಳು ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿತವಾಗುತ್ತಿರುವುದರಿಂದ ಹಾಗೂ ಜಿಲ್ಲಾ ಕೇಂದ್ರದ ಜನ ಸಾಂದ್ರತೆ ಹೆಚ್ಚುವ 
ಸಾಧ್ಯತೆಗಳಿರುವುದರಿಂದ ಜಿಲ್ಲಾ ಕೇಂದ್ರವಾದ ರಾಮನಗರ ಕಂದಾಯ ತಾಲ್ಲೂಕಿಗೆ 5 ಹೆಚ್ಚುವರಿ ನೋಟರಿ ಹುದ್ದೆಗಳ ಅವಶ್ಯಕತೆ ಕಂಡುಬರುತ್ತದೆ ಎಂದು 
ಅಭಿಪ್ರಾಯ ನೀಡಿರುತ್ತಾರೆ . 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಲಾ 226 ಎಲ್ ಸಿಎಲ್ 2010 , ಬೆಂಗಳೂರು, ದಿನಾಂಕ 10 - 01 - 2012 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ರಾಮನಗರ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚುವರಿಯಾಗಿ 
5 ನೋಟರಿ ಹುದ್ದೆಗಳನ್ನು ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ. ಲಕ್ಷ್ಮೀನರಸಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) ( ಪ್ರಭಾರ) 
ಪಿ .ಆರ್ , 366 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೬೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ - ೧ 


INFROMATION TECHNOLOGY, BIOTECHNOLOGY AND 

SCIENCE TECHNOLOGY SECRETARIAT 
Sub : Approval of the Project proposal of M /s Cornerstone Property Pvt. LTD , No . 540 , 3rd Floor, CMH Road , 

Indira Nagar, Bangalore - 560 038 , To Setup An “INFO -Tech park , Hardware Park with Residential 
Condominiums & Common Facilities." At Different Sy Nos. of Varthur & Gunjur Villages, Varthur Hobli, 

Bangalore East Taluk . 
Read : 1. Govt. Order No. ITD 08 MDA 2008 (17) Dated: 27 - 05 -2008. 

2. Managing Director, Karnataka Udyog Mitra s Letter No . KUM /SHLCC /DD - 2/ (682 -2007 -08 ) 2011 - 12 
Dated: 30-12- 2011 . 

3. Proceedings of the 25th the SHLCC Meeting held on 14th July 2011. 
Preamble : 

Managing Director, Karnataka Udyog Mitra vide letter read at (2 ) above has clarified that Names of the villages for 
location of the projecthave been verified with the original application submitted by the Company to the 13th SHLCC meeting, where 
the project is proposed to be established is mentioned as Varthur & Gunjur and not “ Thubarahalli & Siddapura villages”. In the 25th 
SHLCC Meeting read at (3 ) above , it was approved to amend the Government Order read at (1) above to incorporate village names 
as Varthur & Gunjur in the place of Thubarahalli & Siddapur Villages. Hence Managing Director, Karnataka Udyoga Mitra , has 
requested to issue an amendment to the Government Order read at (1) above . Hence the following order. 

Government Order No. ITD 08 MDA 2008 ( 17 , Bangalore Dated : 16 -01- 2012 
In para ( 3) of preamble and in the operative portion of the Government Order No . ITD 08 MDA 2008 (17), dated 27 -05 
2008 on the above mentioned subject, the words “ Thubarahalli & Siddapura Villages” shall be replaced by the read as “ Varthur & 
Gunjur Villages”. 

By Order and in the name of the Governor of Karnataka 

E . Ramakrishnappa 

Under Secretary to Government 
P . R . 367 

Department of Information Technology , 
Biotechnology and Science Technology 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಹಾಸನ ಗ್ರಾಮಾಂತರ ಜಿಲ್ಲೆ ಅರಸೀಕೆರೆ ತಾಲ್ಲೂಕು, ಅರಕಲಗೂಡು ಚನ್ನರಾಯಪಟ್ಟಣ 
ಹೊಳೆನರಸೀಪುರ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು 

ನೇಮಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 309 ಪಿಟಿಪಿ 94 , ದಿನಾಂಕ: 07 - 08 - 1995 . 

2) ರಾಜ್ಯ ಅಧ್ಯಕ್ಷರು ರವರ ಪತ್ರ ಸಂಖ್ಯೆ : ರಾಕಾ/ ನಾನಿ/ 818 /2011, ದಿ: 3 - 12 - 2011. 
3) ರಾಜ್ಯ ಅಧ್ಯಕ್ಷರು ರವರ ಪತ್ರ ಸಂಖ್ಯೆ : ರಾಕಾ/ ನಾನಿ/952 /2011 , ದಿ: 14 - 11 -2011 . 
4) ರಾಜ್ಯ ಅಧ್ಯಕ್ಷರು ರವರ ಪತ್ರ ಸಂಖ್ಯೆ : ರಾಕಾ / ನಾನಿ/691/2011, ದಿ : 26 -10 - 2011 . 
5 ) ರಾಜ್ಯ ಅಧ್ಯಕ್ಷರು ರವರ ಪತ್ರ ಸಂಖ್ಯೆ : ರಾಕಾ/ ನಾನಿ /806 /2011 , ದಿ : 25 -10 - 2011 . 

6) ರಾಜ್ಯ ಅಧ್ಯಕ್ಷರು ರವರ ಪತ್ರ ಸಂಖ್ಯೆ: ರಾಕಾ / ನಾನಿ /755 /2011 , ದಿ: 25 - 10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ: 07 - 08 -1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ / ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮಾನ್ಯ ಯೋಜನಾ ಸಚಿವರ ಶಿಫಾರಸ್ಸು ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಹಾಸನ 
ಗ್ರಾಮಾಂತರ ಜಿಲ್ಲೆ ಅರಸೀಕೆರೆ ತಾಲ್ಲೂಕು, ಅರಕಲಗೂಡು ತಾಲ್ಲೂಕು ಮತ್ತು ಚನ್ನರಾಯಪಟ್ಟಣ ಹೊಳೆನರಸೀಪುರ ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಅದ್ದರಿಂದ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಯೋಇ 67 ಯೋವಿವಿ 2009, ಬೆಂಗಳೂರು, ದಿನಾಂಕ 06 - 01 -2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಅನುಬಂಧ- 1ರಲ್ಲಿ ನಮೂದಿಸಿರುವಂತೆ ಸದಸ್ಯರುಗಳನ್ನು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನಾಗಿ 
ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಭೀಮಾಶಂಕರ ರಾಸೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 ( ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧, ೨೦೧೨ 


೬೪೩ 


ವರ್ಗ 


ಹಾಸನ ಜಿಲ್ಲೆ: 
ಹೊಳೆನರಸೀಪುರ ತಾ : 
ಕ್ರ. ಸಂ . ಹೆಸರು ಮತ್ತು ವಿಳಾಸ 
ಶ್ರೀಮತಿ ಕಮಲ ಕೋಂ ಕುಮಾರ, 

ಮಹಿಳೆ 
ಕೋಡಿಹಳ್ಳಿ , ದೊಡ್ಡಕುಂಚೆ ಅಂಚೆ, ಹಳೇಕೋಟೆಹೋಬಳಿ 
ಶ್ರೀ ತೀರ್ಥೇಶ್ ಬಿನ್ ಬಸವರಾಜಪ್ಪ, 

ಸಾಮಾನ್ಯ 
ಹಿರೇಬೆಳಗುಲಿ ಅಂಚೆ, ಹಳೇಕೋಟೆಹೋಬಳಿ 
ಶ್ರೀ ಜಿ.ಎಸ್. ಲೋಕೇಶ್ ಬಾಬು, ಬಿನ್ ಜಿ. ಸಿದ್ದೇಗೌಡ, 

ಬಿ . ಸಿ . ಎಂ 
ಗುಲಗಂಜಹಳ್ಳಿ , ಶ್ರವಣೂರು ಅಂಚೆ, ಹಳ್ಳಿಮೈಸೂರು ಹೋಬಳಿ 
ಶ್ರೀ ಟಿ. ಆರ್‌. ವಿಜಯಕುಮಾರ್ ಬಿನ್ ರುದ್ರಯ್ಯ , 

ಎಸ್ . ಸಿ 
ತೆರಣ್ಯ , ಹಳೇಕೋಟೆಹೋಬಳಿ 
ಶ್ರೀ ಬಿ.ಕೆ. ರಾಮಚಂದ್ರ ಮಾ : ಗ್ರಾ : ಪಂ : ಆದ್ಯಕ್ಷರು 

ಸಾಮಾನ್ಯ 
ಬಿದರಕ್ಕೆ, ಹಳ್ಳಿಮೈಸೂರು ಹೋಬಳಿ 
ಶ್ರೀ ಅಹಮದ್ ಷರೀಫ್ ಬಿನ್ ಹೆಚ್ . ಪಿ . ಮಹಮದ್ ಷರೀಫ್ 

ಅ . ಸಂ 
ಬಸವನಗುಡಿ ಬೀದಿ, ಹೊಳೆನರಸೀಪುರ ತಾ : ಹಾಸನ ಜಿಲ್ಲೆ 
ಹಾಸನ ಜಿಲ್ಲೆ : 
ಚನ್ನರಾಯಪಟ್ಟಣ ತಾ : 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ನಿಂಗೇಗೌಡ ಬಿನ್ ಬೋರೇಗೌಡ, 

ಸಾಮಾನ್ಯ 
ಬೊಮ್ಮೇನಹಳ್ಳಿ, ಹಿರಿಸಾವೆ ಹೋಬಳಿ 
ಶ್ರೀ ಪಿ.ಎ . ನಾಗರಾಜು ಬಿನ್ ಅಮಾಸೇಗೌಡ, 

ಸಾಮಾನ್ಯ 
ಪ್ಮ ಡಿಹಳ್ಳಿ , ಜುಟ್ಟನಹಳ್ಳಿ ಅಂಚೆ, ಶ್ರವಣಬೆಳಗೊಳ ಹೋಬಳಿ 
ಶ್ರೀಬಿ. ಡಿ. ಲಿಂಗದೇವರು ಬಿನ್ ಬಿ .ಎಲ್ ದೊಡ್ಡವೀರಪ್ಪ ಬಿದರೆ ಬಾಗೂರು ಹೋಬಳಿ | ಹಿಂ ವರ್ಗ 


ಮಹಿಳೆ 


ಆ . ಸಂ . 


ಪ . ಜಾತಿ 


ವರ್ಗ 


ಮಹಿಳೆ 


ಶ್ರೀಮತಿ ವಿಮಲ ಕೋಂ ಶಿವಣ್ಣ, 
ಕಾಂತರಾಜುಪುರ, ಶ್ರವಣಬೆಳಗೊಳ ಹೋಬಳಿ 
ಶ್ರೀ ಜಾನ್‌ರೋನಾಲ್ಡ್ ಬಿನ್ ಎಂ . ವೈರಿಯಪ್ಪ, 
ದಾಸಪುರ, ನುಗ್ಗೇಹಳ್ಳಿ ಹೋಬಳಿ 
ಶ್ರೀ ಎಂ . ಸಿ. ದೇವರಾಜು ಬಿನ್ ಚಿಕ್ಕಯ್ಯ 

ಮಸಕನಹಳ್ಳಿ ಹಿರಿಸಾವೆ ಹೋಬಳಿ 
ಹಾಸನ ಜಿಲ್ಲೆ : 
ಹಾಸನ ಗ್ರಾಮಾಂತರ ಜಿಲ್ಲೆ, ಹಾಸನ ತಾಲ್ಲೂಕು ಕೆಡಿಪಿ ಸಮಿತಿ: 
ಕ. ಸಂ . ಹೆಸರು ಮತ್ತು ವಿಳಾಸ 

ಶ್ರೀಮತಿ ಶಾಂತಮ್ಮ ಕೋ ಜನಾರ್ಧನ, 
ದೊಡ್ಡಬಸವನಹಳ್ಳಿ ಗ್ರಾಮ ಎಂ . ಹೊಸಕೊಪ್ಪಲು ಅಂಚೆ, 
ಕಸಬಾ ಹೋಬಳಿ 
ಶ್ರೀ ಗೋವಿಂದೇಗೌಡ ಬಿನ್ ದೊಡೇಗೌಡ, 
ಮಾವಿನಹಳ್ಳಿ, ಗ್ರಾಮ , ತೇಜೂರು ಅಂಚೆ, ಕಸಬಾ ಹೋಬಳಿ 
ಶ್ರೀ ಬಿ.ಕೆ. ವಿಶ್ವನಾಥ ಗೌಡ ಬಿನ್ ಬಿ. ಆರ್ . ಕೃಷ್ಣಗೌಡ, 
ಬಳ್ಳೇಕೆರೆ ಗ್ರಾಮ , ದುಂಡನಾಯಕನಹಳ್ಳಿ ಅಂಚೆ, ಕಟ್ಟಾಯ ಹೋಬಳಿ 
ಶ್ರೀ ಟಿ.ಟಿ. ರಂಗಸ್ವಾಮಿ ಬಿನ್ ತಿಮ್ಮಯ್ಯ , 
ತಟ್ಟಿಕೆರೆ ಗ್ರಾಮ ಮತ್ತು ಅಂಚೆ, ಕಸಬಾ ಹೋಬಳಿ 
ಶ್ರೀ ನಯೀಮುಲ್ಲಾ ಷರೀಫ್ ಬಿನ್ ದಾವೋದ್ ಷರೀಪ್, ಶಂಖ ಗ್ರಾಮ ಮತ್ತು ಅಂಚೆ, 
ಸಾಲಗಾಮೆ ಹೋಬಳಿ 
ಶ್ರೀ ಪುಟ್ಟಸ್ವಾಮಿಗೌಡ ಬಿನ್ ಚಿಕ್ಕೇಗೌಡ, 
ದೊಡ್ಡಬಾಗನಹಳ್ಳಿ ಗ್ರಾಮ ಆಗಿಲೆ ಅಂಚೆ, ಕಸಬಾ ಹೋಬಳಿ 


ಸಾಮಾನ್ಯ 


ಸಾಮಾನ್ಯ 


ಎಸ್. ಸಿ . 


. 


ಬಿ . ಸಿಎಂ. 


೬೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ - ೧ 


6 


ಎಸ್ . ಸಿ . 


ಹಾಸನ ಜಿಲ್ಲೆ : 
ಅರಕಲಗೂಡು ತಾ : 
ಕ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಎಂ . ಎಂ . ಸುರೇಶ್ ಬಿನ್ ಲೇ : ಮಲ್ಲೇಶಪ್ಪ 

ಸಾಮಾನ್ಯ 
ಕೋಟೆ, ಅರಕಲಗೂಡು ಟೌನ್, ಹಾಸನ ಜಿಲ್ಲೆ 
ಶ್ರೀ ಮಹೇಶ್ ಬಿನ್ ದೊಡ್ಡಸ್ವಾಮಿಗೌಡ 

ಹಿಂ ವರ್ಗ 
ಹಂಪಾಪುರ ಗ್ರಾಮ , ರಾಮನಾಥಪುರ ಹೋಬಳಿ 
ಶ್ರೀಮತಿ ಗೀತಾ ಕೋಂ ಶೇಷಣ್ಣ, 

ಮಹಿಳೆ 
ದೇವರಹಳ್ಳಿ, ಹೊನ್ನವಳ್ಳಿ ಅಂಚೆ, 
ಶ್ರೀ ಮೊಹಮ್ಮದ್ ರಫೀಕ್ ಬಿನ್ ಬಾಬು 

ಅ. ಸಂ . 
ಕೋಟೆಬೀದಿ, ಕೋಣನೂರು ಟೌನ್ 
ಶ್ರೀ ಪ್ರದೇಪ್ ಬಿನ್ ನಿಂಗಪ್ಪ , 

ಸಾಮಾನ್ಯ 
ಕೆಸವತೂರು, ಹಂಡರಗಿ ಅಂಚೆ, ಕೊಣನೂರು ಹೋಬಳಿ 
ಶ್ರೀ ರತ್ನಕುಮಾರ್ ಬಿನ್ ಲೇ . ದೇವಯ್ಯ 

ಅಂಬೇಡ್ಕರ್ ನಗರ | 
ಹಾಸನ ಜಿಲ್ಲೆ: 
ಅರಸೀಕೆರೆ ತಾ : 
| ಕ . ಸಂ . | ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಪ್ರಭಾಕರ್ ಬಿನ್ ಕಲ್ಲುಮೇಳನಗೌಡ, ಜಾವಗಲ್ 

ಹಿಂ . ವರ್ಗ 
ಶ್ರೀ . ಎನ್. ಎಂ . ರವೀದ್ರನಾಥ್ ಬಿನ್ ಲೇ : ನಂಜಪ್ಪ, 

ಸಾಮಾನ್ಯ 
ನರಸೀಪುರ, ಕಣಕಟ್ಟೆ ಹೋಬಳಿ ಕಲ್ಲುಸಾದರಹಳ್ಳಿ ಅಂಚೆ. 
ಶ್ರೀಮತಿ ಕಮಲಮ್ಮ ಕೋಂ ಕಂಬಯ್ಯ , 

ಮಹಿಳೆ 
ಕೆ. ಪಾಳ್ಯ ಕಿತ್ತನಕೆರೆ ಕಣಕಟ್ಟೆ ಹೋಬಳಿ 
ಶ್ರೀ ರಾಜೇಶ್ ಬಿನ್ ಶಾಂತಪ್ಪ.] 

ಎಸ್ . ಸಿ 
ಮೈಲನಹಳ್ಳಿ, ಬೋವಿ ಕಾಲೋನಿ, ಬೆಳಗುಂಬ ಅಂಚೆ 
ಶ್ರೀ ಬಿ.ಎಲ್. ರವಿಕುಮಾರ್ ಬಿನ್ ಲಕ್ಷ್ಮಯ್ಯ 

ಸಾಮಾನ್ಯ 
ಬೋರನಕೊಪ್ಪಲು, ಅಣ್ಣನಾಯ್ಕನಹಳ್ಳಿ 
ಶ್ರೀ . ಬಿ . ಹೆಚ್ , ಸೋಹನ್‌ಲಾಲ್ ಬಿನ್ ಹೀರಾಚಂದ್ , 

ಆ . ಸಂ . 
ಪಾಂಡುರಂಗ ದೇವಸ್ಥಾನ ರಸ್ತೆ , ಬಾಣಾವರ 

ಭೀಮಾಶಂಕರ ರಾಸೂರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ & 2 ( 5) 
ಪಿ. ಆರ್. 368 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ 2011 -12ನೇ ಸಾಲಿನಲ್ಲಿ ಮೂರನೇ ಕಂತಾಗಿ ರೂ . 850.00 ಲಕ್ಷಗಳನ್ನು 

ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಯೊಇ15 ಮಪ್ರಮಂ 2011, ದಿನಾಂಕ 03 - 10 - 2011 

2 ) ಕಾರ್ಯದರ್ಶಿ , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ , ಇವರ ಪತ್ರ ಸಂಖ್ಯೆ : ಮಪ್ರಮಂ/ ನಗದು/ ಅನುದಾನ 

2011 - 12 /183, ದಿನಾಂಕ 05 -12 - 2011 . 
ಪ್ರಸ್ತಾವನೆ : 

2011- 12ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “2515 - 00 - 800 - 0 - 05 -( ಯೋಜನೆ)” ಅಡಿಯಲ್ಲಿ ರೂ . 
100.00 ಲಕ್ಷಗಳನ್ನು ಹಾಗೂ “4515 -00- 800 -0 - 03 ” ಅಡಿಯಲ್ಲಿ ರೂ . 3300.00 ಲಕ್ಷಗಳನ್ನು ಒದಗಿಸಲಾಗಿದೆ. ಮಂಡಳಿಗೆ ಮೊದಲನೆಯ ಹಾಗೂ 
ಎರಡನೆಯ ಕಂತಾಗಿ ರೂ . 17 .00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ (1) ರ ಆದೇಶದಲ್ಲಿ ಮಂಡಳಿಗೆ ಮೊದಲನೆಯ ಹಾಗೂ 
ಎರಡನೆಯ ಕಂತಾಗಿ ರೂ . 17.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಕಾರ್ಯದರ್ಶಿ , ಮಲೆನಾಡು 
ಪ್ರದೇಶಾಭಿವೃದ್ಧಿ ಮಂಡಳಿ , ಕೋರಿರುವ ಹಿನ್ನೆಲೆಯಲ್ಲಿ ಮಂಡಳಿಗೆ ಮೂರನೆಯ ಕಂತಾಗಿ ರೂ . 850 .00 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ಉದ್ದೇಶಿಸಲಾಗಿದೆ. ಆದುದರಿಂದ ಈ ಆದೇಶ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧, ೨೦೧೨ 


೬೪೫ 


T 


ಸರ್ಕಾರದ ಆದೇಶ ಸಂಖ್ಯೆ: ಯೋಇ 15 ಮಪ್ರಮಂ 2011 , ಬೆಂಗಳೂರು, ದಿನಾಂಕ 16 - 01 - 2012 
2011- 12ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಆಡಳಿತ ವೆಚ್ಚಗಳಿಗಾಗಿ ಲೆಕ್ಕಶೀರ್ಷಿಕೆ “2515 - 00 - 800 - 0 - 05 -101 
(ಸಹಾಯಾನುದಾನ)” ಅಡಿಯಲ್ಲಿ ರೂ . 35 .00 ಲಕ್ಷಗಳನ್ನು ( ಮುವತ್ತೈದು ಲಕ್ಷಗಳು ಮಾತ್ರ ) ಬಂಡವಾಳ ವೆಚ್ಚಗಳಿಗಾಗಿ ಲೆಕ್ಕಶೀರ್ಷಿಕೆ “4515 - 00 - 800 
0 -03 -132” ಅಡಿಯಲ್ಲಿ ರೂ . 640.00 ಲಕ್ಷಗಳನ್ನು ( ಆರುನೂರಾ ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ) ವಿಶೇಷ ಘಟಕ ಯೋಜನೆಯಡಿ 
ಲೆಕ್ಕಶೀರ್ಷಿಕೆ “ 4515 - 00 - 800 - 0 - 03 - 422 ” ಅಡಿಯಲ್ಲಿ ರೂ . 125.00 ಲಕ್ಷಗಳನ್ನು ( ನೂರಾ ಇಪ್ಪತ್ತೈದು ಲಕ್ಷಗಳು ಮಾತ್ರ) ಹಾಗೂ ಗಿರಿಜನ 
ಉಪಯೋಜನೆಯಡಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ “4515 - 00 - 800 - 0 - 03 - 423 ” ಅಡಿಯಲ್ಲಿ ರೂ . 50.00 ಲಕ್ಷಗಳನ್ನು 
( ಐವತ್ತು ಲಕ್ಷಗಳು ಮಾತ್ರ) ಒಟ್ಟು ರೂ . 850.00 ಲಕ್ಷಗಳನ್ನು ( ಎಂಟುನೂರ ಐವತ್ತು ಲಕ್ಷಗಳು ಮಾತ್ರ ) ಬಿಡುಗಡೆ ಮಾಡಲಾಗಿದೆ. 

ಬಿಡುಗಡೆಯಾದ ಮೊತ್ತವನ್ನು ಮಂಡಳೀಯ ವೈಯಕ್ತಿಕ ಖಾತೆಯಲ್ಲಿ ಮೊದಲು ಇಟ್ಟು ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು, ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು 2011 - 12ರ ಸಾಲಿನಲ್ಲಿ ಮಂಡಲಿಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಆಇ 215 ವೆಚ್ಚ- 6 /2011 ದಿನಾಂಕ 07 - 01- 2012ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಿಗೆ ನೀಡಲಾದ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಭೀಮಾಶಂಕರ ರಾಸೂರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 ಮತ್ತು 2 ( ಪ್ರ.) 
ಪಿ . ಆರ್ , 369 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಗುಲ್ಬರ್ಗಾ ಜಿಲ್ಲೆ ಜಿಲ್ಲಾಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು 

ನೇಮಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 309 ಪಿಟಿಪಿ 94 , ದಿನಾಂಕ 07 - 08 - 1995 

2) ಭಾರತೀಯ ಜನತಾ ಪಾರ್ಟಿಯ ರಾಜಾಧ್ಯಕ್ಷರ ಪತ್ರ ಸಂ . ರಾಕಾ/ ನಾನಿ /448 2017, ದಿನಾಂಕ 22 - 09 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1)ರ ದಿನಾಂಕ 07 -08-1995ರ ಸರ್ಕಾರಿ ಅದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಮಾನ್ಯ ಯೋಜನಾ ಸಚಿವರ ಶಿಫಾರಸ್ಸು ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಗುಲ್ಬರ್ಗಾ ಜಿಲ್ಲೆ 
ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶವನ್ನು 
ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 70 ಯೋವಿವಿ 2009 , ಬೆಂಗಳೂರು, ದಿನಾಂಕ 16 - 01 - 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು- ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡ ಐದು ಜನರನ್ನು ಗುಲ್ಬರ್ಗಾ ಜಿಲ್ಲೆ ಜಿಲ್ಲಾಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ 
ಮಾಡಲಾಗಿದೆ. 
ಗುಲ್ಬರ್ಗಾ ಜಿಲ್ಲೆ: 
ಕ . ಸಂ . ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 

ವರ್ಗ 
1 ಶ್ರೀ ಸಿದ್ದರಾಮಪ್ಪ, ಮುಕ್ಕಾಂ ಪೋಸ್ಟ್, ಸಣ್ಣೂರು ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 

ಹಿಂ . ವ . 
ಶ್ರೀ ಭೀಮರಾವ್, ಮುಕ್ಕಾಂ ಮೋಸ್ಟ್ ಯಾತನೂರ್, ತಾಲ್ಲೂಕು ಜೇವರ್ಗಿ , ಜಿಲ್ಲೆ ಗುಲ್ಬರ್ಗಾ 

ಎಸ್ . ಸಿ . 
- 3 | ಶ್ರೀ ನಾಗೇಂದ್ರಪ್ಪ ಸಾಹುಕಾರ್, ಮುಕ್ಕಾಂ ದುಗನೂರ್‌, ತಾಲ್ಲೂಕು ಸೇಡಂ, ಜಿಲ್ಲಾ ಗುಲ್ಬರ್ಗಾ 

ಸಾಮಾನ್ಯ 
ಶ್ರೀಮತಿ ಶಕುಂತಲ ಆಚಾರ್ಯ ಕೋಂ ಕೃಷ್ಣಮಚಾರ್ಯ, ಹೌ . ನಂ .- 1- 949 /23/ 46 / ಎ , ಗಾಬೇರಿ ಲೇಔಟ್ , ಹಳೇ 

ಮಹಿಳೆ 
ಜೇವರ್ಗಿ ರೋಡ್, ಜಿಲ್ಲೆ ಗುಲ್ಬರ್ಗಾ 
ಖಾಜ ಹುಸೇನ್, ಮುಕ್ಕಾಂ ಅತನೂರ್, ತಾಲ್ಲೂಕು ಅಫಜಲ್‌ಪುರ, ಜಿಲ್ಲೆ ಗುಲ್ಬರ್ಗಾ 

ಅ . ಸಂ . 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಭೀಮಾಶಂಕರ ರಾಸೂರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 ಮತ್ತು 2 ( ಪ್ರ ) 
ಪಿ . ಆರ್, 370 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಬೀ 


೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ- ೧ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ಬಿ. ಸುಂಕಪ್ಪ, ಕಾರ್ಯದರ್ಶಿಗಳು ಹಾಗೂ ಪ್ರಭಾರಿ ಆಯುಕ್ತರು, ನಗರಭಿವೃದ್ಧಿ ಪ್ರಾಧಿಕಾರ ರಾಯಚೂರು 

ಶ್ರೀ ಎಂ . ಮುನಿರುದ್ದೀನ್, ಡ್ರಾಫ್ಟ್ಮ ನ್, ಶ್ರೀ ನರಸಿಂಹಲು, ದ್ವಿ. ದ.ಸ. ಇವರುಗಳ ವಿರುದ್ಧ ದಾಖಲಾದ ಟ್ರಾಪ್ 

ಪ್ರಕರಣದ ಇಲಾಖಾ ವಿಚಾರಣೆ ಮಂಜೂರಾತಿ ಕುರಿತು . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 , ಗುಅಪ್ರಾ 2010 , ದಿನಾಂಕ 05 - 04 - 2010 

2) ಸರ್ಕಾರದ ಆದೇಶ ಸಂಖ್ಯೆ: ನಅಇ 23, ಗುಅಪ್ರಾ 2010 , ದಿನಾಂಕ 30 - 09 - 2010 
3) ಸರ್ಕಾರದ ಆದೇಶ ಸಂಖ್ಯೆ : ನಅಇ 23, ಗುಅಪ್ರಾ 2010 , ದಿನಾಂಕ 28 - 04 - 2011 
4) ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 , ಗುಅಪ್ರಾ 2010 , ದಿನಾಂಕ 21 - 05 - 2011 
5 ) ಸರ್ಕಾರದ ತಿದ್ದುಪಡಿ ಅದೇಶ ಸಂಖ್ಯೆ : ನಅಇ 23 ಗುಅಪ್ರಾ 2010 , ದಿನಾಂಕ 20 - 09 - 2011 , 
6) ಉಪ ಪೊಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ: 

ಕಂಪ್ಲೇಂಟ್/ಉಪಲೋಕ್/ ಜಿಎಲ್‌ಬಿ-195/2011 /ಎಆರ್‌ಇ -6, ದಿನಾಂಕ 04 - 11 -2011. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮಾಂಕ (1) ರ ಪತ್ರದಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕರು, ಬೆಂಗಳೂರುರವರು, ಶ್ರೀ ಮೊಹಮದ್ ನಯೀಮ್ 
ಅಶರಫ್ ಬಿನ್ ಅಬ್ದುಲ್ ಶುಕೂರ್‌ಸಾಬ್ , ರಾಯಚೂರು ಇವರು ಯಕ್ಲಾಸ್ಪುರ ಗ್ರಾಮದಲ್ಲಿ ಖರೀದಿಸಿದ ಜಮೀನಿನಲ್ಲಿ ವಸತಿ ಉದ್ದೇಶಕ್ಕಾಗಿ 
ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದವರಿಂದ ಶೇ . 40 % ರಷ್ಟು ನಿವೇಶನಗಳ ಅಂತಿಮ ಅನುಮೋದನೆ ಆದೇಶ ಪಡೆಯಲು ಪ್ರಸ್ತಾಪಿತ 
ಪ್ರಾಧಿಕಾರದ ಆಯುಕ್ತರಾದ ಶ್ರೀ ಸುಂಕಪ್ಪ , ಶ್ರೀ ಎಂ . ಮುನೀರುದ್ದಿನ್, ಡ್ರಾಫ್ಟ್ ಮೆನ್ ಹಾಗೂ ಶ್ರೀ ನರಸಿಂಹಲು, ದ್ವಿ . ದ. ಸ., ಇವರುಗಳು ಲಂಚಕ್ಕಾಗಿ 
ಒತ್ತಾಯಿಸಿರುವುದಾಗಿ ತಿಳಿಸಿ, ಲೋಕಾಯುಕ್ತ ಕಛೇರಿಗೆ ನೀಡಿದ ದೂರಿನ ಮೇರೆಗೆ, ಲೋಕಾಯುಕ್ತ ಪೊಲೀಸರು ದಿನಾಂಕ 21 - 1- 2010ರಂದು ಬೀಸಿದ 
ಬಲೆಗೆ ಸಿಕ್ಕಿಬಿದ್ದ ಪ್ರಯುಕ್ತ ಕರ್ನಾಟಕ ಸಿವಿಲ್ ಸೇವೆಗಳು ( ಸಿ. ಸಿ. ಎ ) ನಿಯಮಾವಳಿ 1957 ನಿಯಮ 10 ( ಎ ) ರಡಿ ಪ್ರ 
ಚಲಾಯಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರಿವಿಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 

ಸದರಿ ನೌಕರರ ಪೈಕಿ ಶ್ರೀ ಬಿ. ಸುಂಕಪ್ಪ ಮತ್ತು ಶ್ರೀ ಮುರುದ್ದೀನ್ ರವರುಗಳು ಕೆ. ಎ . ಟಿ. ಅರ್ಜಿ ಸಂಖ್ಯೆ : 2492 ಮತ್ತು 2493ರ 
ಆದೇಶದಲ್ಲಿ ದಿನಾಂಕ 5 -4 - 2010ರ ಅಮಾನತ್ತು ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸಿವಿಲ್ ಸೇವೆಗಳು ( ಸಿ. ಸಿ. ಎ) ನಿಯಮಾವಳಿ 1957 
ನಿಯಮ 10 (5) ( ಸಿ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇವರನ್ನು ಸೇವೆಗೆ ಪುನಃ ಸ್ಥಾಪಿಸಿ ಕ್ರಮವಾಗಿ ಕೊಪ್ಪಳ ಮತ್ತು ಬೆಳಗಾವಿ 
ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಮನಸ್ಥಿತಿಗೊಳಿಸಿ ಮೇಲೆ ಓದಲಾದ ಕ್ರಮಾಂಕ (2) ರ ಆದೇಶದಲ್ಲಿ ಆದೇಶಿಸಲಾಯಿತು. ನಂತರ ಮೇಲೆ ಓದಲಾದ 
ಕ್ರಮಾಂಕ( 3) ರ ಆದೇಶದಲ್ಲಿ ಶ್ರೀ ನರಸಿಂಹಲು, ದ್ವಿ. ದ. ಸ. ಇವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ ನಗರ ಯೋಜನಾ ಪ್ರಾಧಿಕಾರ 
ಮಾನ್ವಿ ಇಲ್ಲಿ ಖಾಲಿ ಇರುವ ಹುದ್ದೆಗೆ ಮನಃಸ್ಥಿತಿಗೊಳಿಸಿ ಆದೇಶಿಸಲಾಯಿತು. 

ಉಪ ಪೊಲೀಸ್ ಮಹಾ ನಿರೀಕ್ಷಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರು ಕೋರಿಕೆ ಮೇರೆಗೆ ಮೇಲೆ ಓದಲಾದ ಕ್ರಮಾಂಕ 
( 4) ರ ಆದೇಶದಲ್ಲಿ ಶ್ರೀ ಬಿ. ಸುಂಕಪ್ಪ ಇವರು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13 (1)( ಡಿ) ಜೊತೆಯಲ್ಲಿ ಓದಲಾದ 13 ( 2) ರ 
ಅಡಿಯಲ್ಲಿ ಶಿಕ್ಷಾರ್ಹವಾದ ಅಪರಾಧಕ್ಕಾಗಿ ಸದರಿ ಕಾಯ್ದೆಯ ಕಲಂ 19(1) ( ಬಿ) ರನ್ವಯ ಇವರನ್ನು ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ 
ನೀಡಲಾಗಿದೆ (ಮೇಲೆ ಓದಲಾದ ಕ್ರಮಾಂಕ (5) ರಲ್ಲಿನ ತಿದ್ದುಪಡಿ ಆದೇಶದಲ್ಲಿ “ ಹುದ್ದೆಯಿಂದ ತೆಗೆದುಹಾಕುವ ( ವಜಾ ಮಾಡುವ) ಅಧಿಕಾರವುಳ್ಳ ಸಕ್ಷಮ 
ಪ್ರಾಧಿಕಾರಿಯಾದ ಸರ್ಕಾರವು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ” ಎಂದು ತಿದ್ದುಪಡಿ ಆದೇಶ ಹೊರಡಿಸಿದೆ) 

ಪ್ರಸ್ತುತ ಮೇಲೆ ಓದಲಾದ ಕ್ರಮಾಂಕ ( 6) ರ ಪತ್ರದಲ್ಲಿ ಅಪರ ನಿಬಂಧಕರು ವಿಚಾರಣೆಗಳು -6 , ಕರ್ನಾಟಕ ಲೋಕಾಯುಕ್ತ ರವರು ಕರ್ನಾಟಕ 
ಲೋಕಾಯುಕ್ತ ಕಾಯ್ದೆ 1984 ಕಲಂ 12 ( 3)ರಡಿಯಲಿ ಮಾನ್ಯ ಉಪಲೋಕಾಯುಕ್ತರು ಕರ್ನಾಟಕ ರಾಜ್ಯ , ಬೆಂಗಳೂರು ರವರು ಶ್ರೀ ಬಿ . ಸುಂಕಪ್ಪ, ಈ 
ಹಿಂದಿನ ಪ್ರಭಾರಿ ಆಯುಕ್ತರು, ಶ್ರೀ ಎಂ . ಮುನಿರುದ್ದೀನ್, ಡ್ರಾಫ್ಟ್ಮ ನ್ ಮತ್ತು ಶ್ರೀ ನರಸಿಂಹಲು, ದ್ವಿ. ದ. ಸ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ 
ಇವರುಗಳ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲು ಕಾರಣ ಕೇಳಿ ನೋಟೀಸ್ ಜಾರಿಮಾಡಿದ್ದು, 
ಸದರಿ ನೋಟೀಸಿಗೆ ಪ್ರತಿವಾದಿಗಳು ಸಲ್ಲಿಸಿರುವ ಉತ್ತರಗಳು ಸಮಂಜಸವಾಗಿಲ್ಲವೆಂದು ಹಾಗೂ ಮೇಲಿನ 3 ಜನ ಅಪರಾಧಿಗಳು ಕೆ. ಸಿ.ಎಸ್. (ನಡತೆ) 
ನಿಯಮ 1966ರ ನಿಯಮ 3 (1) ರಂತೆ ತಪ್ಪು ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆಂದು ದಾಖಲೆಗಳು ಮತ್ತು ಸಾಕ್ಷಿ ಪುರಾವೆಗಳು 
ರುಜುವಾತು ಪಡಿಸುತ್ತಿರುವುದರಿಂದ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಕಲಂ 12 ( 3) ರನ್ವಯ ಮೇಲೆ ತಿಳಿಸಿದ 3 ಜನ ಅಪರಾಧಿಗಳ ಮೇಲೆ 
ಕರ್ನಾಟಕ ಸಿವಿಲ್ ಸೇವಾ ನಿಯಮಾವಳಿ ( ಸಿಸಿಎ) ನಿಯಮ 1957 ನಿಯಮ 14( ಎ) ರಂತೆ ಇವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಲು 
ಲೋಕಾಯುಕ್ತಕ್ಕೆ ವಹಿಸಬೇಕೆಂದು ಕೋರಿರುತ್ತಾರೆ. 

ಅದರಂತೆ ಸರ್ಕಾರವು ಶ್ರೀ ಬಿ. ಸುಂಕಪ್ಪ , ಕಾರ್ಯದರ್ಶಿ , ಈ ಹಿಂದಿನ ಪ್ರಭಾರ ಆಯುಕ್ತರು, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ , 
ಪ್ರಸ್ತುತ ಆಯುಕ್ತರು, ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀ ಮುನಿರುದ್ದೀನ್, ಡ್ರಾಫ್ಟ್ ಮೆನ್, ಪ್ರಸ್ತುತ ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಶ್ರೀ 
ನರಸಿಂಹಲು, ದ್ವಿ . ದ. ಸ. ಪ್ರಸ್ತುತ ಮಾನ್ವಿ ನಗರ ಯೋಜನಾ ಪ್ರಾಧಿಕಾರ ಇವರುಗಳು ಮೇಲೆ ಇಲಾಖಾ ವಿಚಾರಣೆಯನ್ನು ಮಾನ್ಯ ಉಪ 
ಲೋಕಾಯುಕ್ತರು, ಕರ್ನಾಟಕ ರಾಜ್ಯ , ಬೆಂಗಳೂರು ಇವರಿಗೆ ಕರ್ನಾಟಕ ಸಿವಿಲ್ ಸೇವಾ ನಿಯಮಾವಳಿ ( ಸಿಸಿಎ) ನಿಯಮ 1957 ನಿಯಮ 
14 ( ಎ) ರಂತೆ ವಹಿಸಲು ಮಂಜೂರಾತಿ ನೀಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. ಅದರಂತೆ , ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 ಗುಅಪ್ರಾ 2010, ಬೆಂಗಳೂರು, ದಿನಾಂಕ 12 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಕೆಳಕಂಡ 
ಅಧಿಕಾರಿಗಳು / ನೌಕರರಾದ: 

1) ಶ್ರೀ ಬಿ . ಸುಂಕಪ್ಪ , ಕಾರ್ಯದರ್ಶಿಗಳು ಹಾಗೂ ಈ ಹಿಂದಿನ ಪ್ರಭಾರಿ ಆಯುಕ್ತರು , ಪ್ರಸ್ತುತ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ, 

ಕೊಪ್ಪಳ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೪೭ 


2) ಶ್ರೀ ಮುನಿರುದ್ದೀನ್, ಡ್ರಾಫ್ಟ್ ಮೆನ್, ಪ್ರಸ್ತುತ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ 

3) ಶ್ರೀ ನರಸಿಂಹಲು, ದ್ವಿ. ದ . ಸ. ಪ್ರಸ್ತುತ ಮಾನ್ವಿ ನಗರ ಯೋಜನಾ ಪ್ರಾಧಿಕಾರ, ಮಾನ್ವಿ 

ಇವರುಗಳ ವಿರುದ್ಧದ ಆರೋಪಗಳ ಬಗ್ಗೆ ಗುರುತರ ದಂಡನೆ ( Major Penalty ) ವಿಧಿಸುವ ಕ್ರಮವನ್ನು ಅನುಸರಿಸಿ ಇಲಾಖಾ ವಿಚಾರಣೆ 
ನಡೆಸಲು 1957ರ ಕರ್ನಾಟಕ ನಾಗರೀಕ ಸೇವಾ ( ಸಿ. ಸಿ. ಎ) ನಿಯಮಾವಳಿಗಳ ನಿಯಮ 14 ( ಎ) ರನ್ವಯ ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 372 

ನಗರಾಭಿವೃದ್ಧಿ ಇಲಾಖೆ 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಅರಸೀಕೆರೆ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ರೂ . 8000.00 ಲಕ್ಷಗಳಿಗೆ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ 

ಅನುಮೋದನೆ ನೀಡುವ ಕುರಿತು . 
ಓದಲಾಗಿದೆ : ವೈ. ನಿ., ಕನಸಒಚಮಂಡಳಿರವರ ಪತ್ರ ಸಂಖ್ಯೆ: ಕಜಮಂ/ತಾಂತ್ರಿಕ / ಅರಸೀಕೆರೆ - ಒ . ಚ. ಯೋ /1894 /2011 -12 , 

ದಿನಾಂಕ 17 - 09 - 2011. 
ಪ್ರಸ್ತಾವನೆ : 

ಅರಸೀಕೆರೆ ಪಟ್ಟಣವು ಹಾಸನ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು, 2001ರ ಜನಗಣತಿಯಂತೆ ಪಟ್ಟಣದ ಜನಸಂಖ್ಯೆಯು 45,166 ಇದ್ದು 
ಪ್ರಸ್ತುತ ಜನಸಂಖ್ಯೆ 50,000 ಇರುತ್ತದೆ. ಈ ಪಟ್ಟಣಕ್ಕೆ 1998ರಲ್ಲಿ ಚಾಲನೆಗೊಂಡ ತಿಪಟೂರು ಮತ್ತು ಅರಿಸೀಕೆರೆ ಸಂಯೋಜಿತ ನೀರು ಸರಬರಾಜು 
ಯೋಜನೆ ಮಾಡಲಾಗುತ್ತಿದ್ದು 2021ನೇ ಸಾಲಿನಲ್ಲಿ ಅಂದಾಜಿಸಲಾದ 55 , 000 ಜನಸಂಖ್ಯೆಗೆ ತಲಾ ದಿನಂಪ್ರತಿ 135 ಲೀಟರ್ ನಂತೆ ನೀರು 
ಸರಬರಾಜುಮಾಡಲು ವಿನ್ಯಾಸಿಸಿ, ಚಾಲ್ತಿಗೊಳಿಸಲಾಗಿತ್ತು . ಹಾಲಿ ಇಚನೂರು ಕೆರೆ ಸಾಮರ್ಥ್ಯವು 2 ಪಟ್ಟಣಗಳಿಗೆ ಬೇಕಾಗುವ ನೀರು ಪೂರೈಸಲು 
ಸಾಧ್ಯವಾಗುತ್ತಿಲ್ಲದ ಕಾರಣ ಶೇ . 40 ರಷ್ಟು ಜನಸಂಖ್ಯೆಯು ಕೊಳವೆ ಬಾವಿಗಳನ್ನು ಅವಲಂಬಿಸಿರುತ್ತಾರೆ. ಕೊಳವೆ ಬಾವಿಗಳಲ್ಲಿ ಪ್ಲೋರೈಡ್ ಅಂಶ 
ಹೆಚ್ಚಿದ್ದು, ಈ ಕೊರತೆಯನ್ನು ನೀಗಿಸಲು ಹೇಮಾವತಿ ನದಿಯಿಂದ ಶಾಶ್ವತ ನೀರು ಸರಬರಾಜು ಮಾಡಲು ರೂ . 12 ,185 .00 ಲಕ್ಷಗಳ ವೆಚ್ಚದಲ್ಲಿ 
ಯೋಜನೆಯನ್ನು ರೂಪಿಸಿ ಸದರಿ ಯೋಜನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಪಟ್ಟಣಕ್ಕೆ 1980ನೇ ಸಾಲಿನಲ್ಲಿ ಒಳಚರಂಡಿ ವ್ಯವಸ್ಥೆ ಒದಗಿಸಿದ್ದು, ಈ ಯೋಜನೆಯಲ್ಲಿನ ಗ್ರಾಮಸಾರ ಕೊಳವೆ ಮಾರ್ಗ ಜಾಲವು ಬಹಳ 
ಹಳೆಯದಾಗಿದ್ದು, ಸರಿಯಾಗಿ ಕಾರ್ಯ ನಿರ್ವಹಿಸುತ್ತಿಲ್ಲ. ಆದ್ದರಿಂದ, ಹೊಸ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವುದು ಅವಶ್ಯವಾಗಿರುತ್ತದೆ . ಅದರಂತೆ, 
ಯೋಜನೆಯನ್ನು 2012ನೇ ಸಾಲಿನಲ್ಲಿ ಅಂದಾಜಿಸಲಾದ 50,000 ಜನಸಂಖ್ಯೆಗೆ ಪರಿಗಣಿಸಿ, 2027ರ ಮಧ್ಯಂತರ ಅವಧಿಗೆ 80,000 ಹಾಗೂ ಅಂತಿಮ 
ಅವಧಿಯಾದ 2042ರಲ್ಲಿ ಅಂದಾಜಿಸಲಾದ 1,06,050 ಜನಸಂಖ್ಯೆಯನ್ನು ಪರಿಗಣಿಸಿ ವಿನ್ಯಾಸಿಸಲಾಗಿದೆ. 

ಪ್ರಸ್ತುತ ಸರ್ಕಾರವು ಹಾಲಿ ಜಾರಿಯಲ್ಲಿರುವ ಒಳಚರಂಡಿ ಯೋಜನೆಗಳ ಆರ್ಥಿಕ ಮಾದರಿಯು ಸರ್ಕಾರದ ಸಾಲದಿಂದ ಮತ್ತು ಹಣಕಾಸು 
ಸಂಸ್ಥೆಗಳಿಂದ ಸಾಲ ಹಾಗೂ ಸ್ಥಳೀಯ ಸಂಸ್ಥೆಗಳ ವಂತಿಕೆಯಿಂದ ಯೋಜನೆಯ ಅಂದಾಜನ್ನು ಭರಿಸಲಾಗುತ್ತಿದ್ದು ಸದರಿ ಸ್ಥಳೀಯ ಸಂಸ್ಥೆಗಳಲ್ಲಿ 
ವಾಸಿಸುತ್ತಿರುವ ನಾಗರೀಕರ ಹಿತದೃಷ್ಟಿಯಿಂದ, ಪರಿಸರ ಸಂರಕ್ಷಣೆ ಹಿತದಲ್ಲಿ ಮತ್ತು ಮಲೀನ ನೀರು ನದಿಗಳನ್ನು / ಅಂತರ್ಜಲ ನೀರನ್ನು 
ಕುಲಷಿತಗೊಳಿಸದಿರುವ ದೃಷ್ಟಿಯಿಂದ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ ಯೋಜನೆಗಳನ್ನು ಕಲ್ಪಿಸುವ ದೃಷ್ಟಿಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳು 
ಆರ್ಥಿಕವಾಗಿ ಸಬಲವಲ್ಲದ ಕಾರಣ ಈ ಯೋಜನೆಗಳ ಪ್ರಯೋಜನವನ್ನು ಪಡೆಯುವುದರಿಂದ ವಂಚಿತರಾಗುವುದನ್ನು ತಡೆಯಲು ಸರ್ಕಾರವು, 
ಒಳಚರಂಡಿ ಯೋಜನೆಯ ಆರ್ಥಿಕ ಮಾದರಿಯನ್ನು ಸರ್ಕಾರದ ಅನುದಾನದಿಂದ ಭರಿಸುವ ಉದ್ದೇಶ ಹೊಂದಿ ಸದರಿ ಯೋಜನೆಗಳ ಆರ್ಥಿಕ 
ಮಾದರಿಯನ್ನು ಆದೇಶ ಸಂಖ್ಯೆ : ನಅಇ 07 ಯುಡಬ್ಲೂಎಸ್ 2011, ದಿನಾಂಕ 20 - 07 -2011 ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಿ 
ಆದೇಶಿಸಿರುತ್ತದೆ. ಅದರಂತೆ, ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರವರು ಈ 
ಯೋಜನೆಯ ಆರ್ಥಿಕ ಮಾದರಿಯನ್ನು ಈ ಕೆಳಕಂಡಂತೆ ನಿಗದಿಗೊಳಿಸಿ ಪ್ರಸ್ತಾವನೆಯನ್ನು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ 
ಸಲ್ಲಿಸಿರುತ್ತಾರೆ. 
ಕರ್ನಾಟಕ ಸರ್ಕಾರದ ಅನುದಾನ ( 75 % ) 

ರೂ . 6000 .00 ಲಕ್ಷಗಳು 
ಆರ್ಥಿಕ ಸಂಸ್ಥೆಗಳಿಂದ ಸಾಲ (20 %) 

ರೂ . 1600. 00 ಲಕ್ಷಗಳು 
ಅರಸೀಕೆರೆ ಪುರಸಭೆ ವಂತಿಕೆ ( 05 % ) 

ರೂ . 400 .00 ಲಕ್ಷಗಳು 

ಒಟ್ಟು ರೂ . 8000.00 ಲಕ್ಷಗಳು 
ಈ ಯೋಜನೆಯನ್ನು ಮಂಡಳಿಯ 2011 - 12ನೇ ಸಾಲಿನ ಅನುಮೋದಿತ ಕ್ರಿಯಾಯೋಜನೆಯಲ್ಲಿ ಸೇರಿಸಿ ಪ್ರಸ್ತುತ ಸಾಲಿನಲ್ಲಿ ರೂ . 
2667.00 ಲಕ್ಷಗಳನ್ನು ಅನುವು ಮಾಡಲಾಗಿದೆ. 

ಸರ್ಕಾರವು ಯೋಜನೆಯ ಅಂದಾಜಿನಲ್ಲಿ ವಿಧಿಸಲಾಗುತ್ತಿರುವ ಇಟಿಪಿ , ದರಗಳನ್ನು ಶೇಕಡ 5ಕ್ಕೆ ಮಿತಿಗೊಳಿಸಲು ನಿರ್ಧರಿಸುವ ಹಿನ್ನೆಲೆಯಲ್ಲಿ 
ಹಾಗೂ ಯೋಜನೆಯಡಿ ಉದ್ಭವಿಸಬಹುದಾದ ಟೆಂಡರ್ ಪ್ರೀಮಿಯಮ್ ಮತ್ತು ಎಸ್ಕಲೇಶನ್ ದರಗಳನ್ನು ಸ್ಥಳೀಯ ಸಂಸ್ಥೆಯೇ 
ಬರಿಸಬೇಕಾಗಿರುವುದರಿಂದ ಸದರಿ ಮೊತ್ತಗಳನ್ನು ಅಂದಾಜು ಪಟ್ಟಿಯಿಂದ ಹೊರತು ಪಡಿಸಲು ತೀರ್ಮಾನಿಸಿದೆ. ಅದರಂತೆ ಯೋಜನೆಯ ಅಂದಾಜು 
ವೆಚ್ಚದಲ್ಲಿ ಮೂಲ ಅಂದಾಜು ಮೊತ್ತವಾದ ರೂ . 5999.65 ಲಕ್ಷಗಳಿಗೆ ಶೇಕಡ 5 ರಷ್ಟು ಇಟಿಪಿ ದರಗಳನ್ನು ಅಂದರೆ ರೂ . 299.98 ಲಕ್ಷಗಳು ಮತ್ತು 
ಇತರೆ ಠೇವಣಿ ರೂ . 115 . 00 ಲಕ್ಷಗಳನ್ನು ಹಾಗೂ ಇತರೆ ವೆಚ್ಚಗಳಾದ ರೂ . 0.37 ಲಕ್ಷಗಳನ್ನು ಸೇರಿಸಿ ಯೋಜನೆಯ ಅಂದಾಜು ಮೊತ್ತವನ್ನು ರೂ . 
6415. 00 ಲಕ್ಷಗಳಿಗೆ ಮಿತಿಗೊಳಿಸಬೇಕಾಗಿದೆ. 


೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧, ೨೦೧೨ 


ಭಾಗ - ೧ 


ಸರ್ಕಾರವು ಮಂಡಳಿಯ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 17 ಯುಡಿಎಸ್ 2011 , ಬೆಂಗಳೂರು, ದಿನಾಂಕ 17 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅರಸೀಕೆರೆ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ . 6415.00 
ಲಕ್ಷಗಳಲ್ಲಿ ( ರೂ . ಆರು ಸಾವಿರದ ನಾಲ್ಕುನೂರ ಹದಿನೈದು ಲಕ್ಷಗಳು ಮಾತ್ರ) ಕಲ್ಪಿಸುವ ಯೋಜನೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

1) The Escalation charges should not form part of the estimate. It should be borne by the concerned ULB . The estimate 

is reduced to such extent. 
2) ETP /Contingencies are limited to 5 % of the project cost 
3 ) The board shall invite the tender immediately after the handing over of the land required under the scheme in order to 

avoid time and cost run over. 
4 ) The consent of the ULB shall be obtained to meet the extra cost that might occur due to deviations, extra item works 

or variations in the scheme. 
5) Adequate provision to be made by the Board in the following years for timely completion of the Project. 
6 ) Water rates as proposed by KUWS & DB have to be implemented to meet O & M cost of UGD . 
7) KTPP provisions, quality control and timely completion should be ensured 
8) ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ 

ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 555 Exp-9/ 2011, ದಿನಾಂಕ 02 - 11 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 373 

ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ದೇವದುರ್ಗ ಪಟ್ಟಣಕ್ಕೆ ಕೃಷ್ಣಾ ನದಿ ಮೂಲದಿಂದ ಹೆಚ್ಚುವರಿ ನೀರು ಸರಬರಾಜು ಯೋಜನೆಯನ್ನು ಅಂದಾಜು 

ರೂ . 4650 - 00 ಲಕ್ಷಗಳಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : ವೈ . ನಿ., ಕನನೀಸಚಮಂಡಳಿರವರ ಪತ್ರ ಸಂಖ್ಯೆ : ವ್ಯನಿ/ಉಮುಅ( ಎಂ ) / ದೇವದುರ್ಗ / 3619 /2009 - 10 , ದಿನಾಂಕ 

18 - 03 - 2010. 
ಪ್ರಸ್ತಾವನೆ : 

ದೇವದುರ್ಗ ಪಟ್ಟಣವು ರಾಯಚೂರು ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು ಈ ಪಟ್ಟಣದ ಜನಸಂಖ್ಯೆಯು 2001ರ ಜನಗಣತಿಯ ಪ್ರಕಾರ 
21994 , ಇದ್ದು ಹಾಲಿ 40 ,000 /- ಇರುತ್ತದೆ. ಈ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆಯು 2003ರಲ್ಲಿ ರೂ . 289 .50 ಲಕ್ಷಗಳ ಅಂದಾಜಿನಲ್ಲಿ 
2030ರಲ್ಲಿ ನಿರೀಕ್ಷಿಸಿದ 30,000 ಜನಸಂಖ್ಯೆಗೆ ಸುಮಾರು 70 ಎಲ್‌ಪಿಸಿಡಿ ನೀರನ್ನು ಸರಬರಾಜು ಮಾಡಲು ವಿನ್ಯಾಸಗೊಳಿಸಿ 
ಅನುಷ್ಠಾನಗೊಳಿಸಲಾಯಿತು ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಯೋಜನೆಯನ್ನು ರೂ . 120.00 ಲಕ್ಷಗಳ ಅಂದಾಜಿನಲ್ಲಿ 
ಕೈಗೆತ್ತಿಕೊಳ್ಳಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಸದರಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಪಟ್ಟಣದ ಒಳಚರಂಡಿ ಯೋಜನೆಯನ್ನು 
ತಲಾ ದಿನಂಪ್ರತಿ 135 ಎಲ್‌ಪಿಸಿಡಿ ನೀರು ಸರಬರಾಜು ಪರಿಗಣಿಸಿ, ವಿನ್ಯಾಸಗೊಳಿಸಲಾಗಿರುತ್ತದೆ. 

ಇತ್ತೀಚಿನ ವರ್ಷಗಳಲ್ಲಿ ದೇವದುರ್ಗ ಪಟ್ಟಣವು ತೀವ್ರ ಬೆಳವಣಿಗೆ ಹೊಂದುತ್ತಿದ್ದು, ಹಾಲಿ ಜನಸಂಖ್ಯೆಗೆ ಬೇಸಿಗೆ ತಿಂಗಳಲ್ಲಿ ನೀರು 
ಸರಬರಾಜು ಮಾಡಲು ವ್ಯತ್ಯಯ ಉಂಟಾಗುತ್ತಿದೆ. ಸದರಿ ಪಟ್ಟಣದ ವ್ಯಾಪ್ತಿಗೆ ಬರುವ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮತ್ತು ತಾಂಡಗಳಿಗೆ ನೀರು 
ಸರಬರಾಜು ಒದಗಿಸಲು ಹಾಲಿ ಯೋಜನೆಯಿಂದ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ಪಟ್ಟಣಕ್ಕೆ ಹೆಚ್ಚುವರಿ ನೀರು ಸರಬರಾಜು ಯೋಜನೆಯನ್ನು 
ರೂಪಿಸುವ ಅವಶ್ಯಕತೆ ಇರುತ್ತದೆ. 

ಈ ಸಮಸ್ಯೆಯನ್ನು ಪರಿಹರಿಸಲು ಕೃಷ್ಣಾನದಿ ಮೂಲದಿಂದ ನೀರು ಸರಬರಾಜು ಮಾಡುವ ಯೋಜನೆಯನ್ನು ಕೃಷ್ಣಾನದಿಗೆ ಅಡ್ಡಲಾಗಿ 
ನಿರ್ಮಿಸಲಾಗಿರುವ ಗೂಗಲ್ ಬ್ಯಾರೇಜ್ ಹಿನ್ನೀರನ್ನು ಮೂಲವಾಗಿಟ್ಟುಕೊಂಡು ನೀರು ಸರಬರಾಜು ಯೋಜನೆಯನ್ನು ರೂಪಿಸಲಾಗಿದೆ. ಈ 
ಯೋಜನೆಯಡಿ 2027ಕ್ಕೆ ಅಂದಾಜಿಸಲಾದ 61,985 ಹಾಗೂ 2042ರಲ್ಲಿ ಅಂದಾಜಿಸಲಾದ 91,370 ಜನಸಂಖ್ಯೆಗೆ ತಲಾ ದಿನಂಪ್ರತಿ 135 ಲೀಟರ್‌ನಂತೆ 
ನೀರು ಸರಬರಾಜು ಮಾಡಲು ವಿನ್ಯಾಸಗೊಳಿಸಲಾಗಿದೆ. 

ಈ ಯೋಜನೆಯನ್ನು ಮಂಡಳಿಯ 2009 -10ನೇ ಸಾಲಿನ ಮಂಡಳಿಯ ಮತ್ತು ಲೋಕೋಪಯೋಗಿ ಇಲಾಖೆಯ ದರಪಟ್ಟಿಗಳನ್ವಯ ಮತ್ತು 
ಮಂಡಳಿಯ ಆರ್. ಸಿ./ ಮಾರುಕಟ್ಟೆ ದರಗಳನ್ನು ಆಧರಿಸಿ ತಯಾರಿಸಲಾಗಿದ್ದು, ಈ ಯೋಜನೆಯನ್ನು 2011 -12ನೇ ಸಾಲಿನ ಕ್ರಿಯಾಯೋಜನೆಯಲ್ಲಿ 
ಪ್ರವರ್ಗ - ಡಿ ಅಡಿಯಲ್ಲಿ ಸೇರಿಸಿ ಕೊಳವೆ ನೀರು ಸರಬರಾಜು ಯೋಜನೆಯಡಿ ಪ್ರಸ್ತುತ ಸಾಲಿನಲ್ಲಿ ರೂ . 1550.00 ಲಕ್ಷಗಳ ಮೊತ್ತವನ್ನು ಅನುವು 
ಮಾಡಲಾಗಿದೆ . 

ಮಂಡಳಿಯು ಈ ಯೋಜನೆಯನ್ನು ಕೊಳವೆ ನೀರು ಸರಬರಾಜು ಯೋಜನೆಯಡಿ ಕೈಗೆತ್ತಿಕೊಳ್ಳಲು ಪ್ರಸ್ತಾವನೆ ಸಲ್ಲಿಸಿದ್ದು, ಅದರಂತೆ ಸದರಿ 
ಯೋಜನೆಯ ಅಂದಾಜನ್ನು ಸಂಪೂರ್ಣವಾಗಿ ಸರ್ಕಾರದ ಅನುದಾನದಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ. 


Dಂ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಜಾರಿಯಲ್ಲಿರುವ ನೀರು ಸರಬರಾಜು ಯೋಜನೆಗಳ ಆರ್ಥಿಕ ಮಾದರಿಯನ್ನು ಸರ್ಕಾರದ ಆದೇಶ ಸಂಖ್ಯೆ : ನಅಇ 07 ಯುಡಬ್ಲೂಎಸ್ 2011, 
ದಿನಾಂಕ 20 - 7 - 2011 ಪರಿಷ್ಕರಿಸಿದ್ದು , ಅದರಂತೆ ಈ ಯೋಜನೆಯ ಅಂದಾಜನ್ನು ಸರ್ಕಾರದ ಅನುದಾನದಿಂದ ಹಣಕಾಸು ಸಂಸ್ಥೆಗಳಿಂದ ಸಾಲ 
ಹಾಗೂ ಸ್ಥಳೀಯ ಸಂಸ್ಥೆಗಳ ವಂತಿಕೆಯಿಂದ ಯೋಜನೆಯ ಅಂದಾಜನ್ನು ಭರಿಸಬೇಕಾಗಿರುತ್ತದೆ. ಸದರಿ ಆದೇಶದನ್ವಯ ಈ ಯೋಜನೆಯ ಆರ್ಥಿಕ 
ಮಾದರಿಯನ್ನು ಈ ಕೆಳಕಂಡಂತೆ ನಿಗದಿಗೊಳಿಸಬೇಕಾಗಿರುತ್ತದೆ . 
ಕರ್ನಾಟಕ ಸರ್ಕಾರದ ಅನುದಾನ ( 75 %) 

ರೂ . 3487.50 ಲಕ್ಷಗಳು 
ಆರ್ಥಿಕ ಸಂಸ್ಥೆಗಳಿಂದ ಸಾಲ ( 20 %) 

ರೂ . 930. 00 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಕೆ ( 05 % ) 

ರೂ . 232.50 ಲಕ್ಷಗಳು 

ಒಟ್ಟು | ರೂ . 4650 .00 ಲಕ್ಷಗಳು 
ಸರ್ಕಾರವು ಯೋಜನೆಯ ಅಂದಾಜಿನಲ್ಲಿ ವಿಧಿಸಲಾಗುತ್ತಿರುವ ಇಟಿಪಿ , ದರಗಳನ್ನು ಶೇಕಡ 5ಕ್ಕೆ ಮಿತಿಗೊಳಿಸಲು ನಿರ್ಧರಿಸುವ ಹಿನ್ನೆಲೆಯಲ್ಲಿ 
ಹಾಗೂ ಯೋಜನೆಯಡಿ ಉದ್ಭವಿಸಬಹುದಾದ ಟೆಂಡರ್ ಪ್ರೀಮಿಯಮ್ ಮತ್ತು ಎಸ್ಕಲೇಶನ್ ದರಗಳನ್ನು ಸ್ಥಳೀಯ ಸಂಸ್ಥೆಯೇ 
ಬರಿಸಬೇಕಾಗಿರುವುದರಿಂದ ಸದರಿ ಮೊತ್ತಗಳನ್ನು ಅಂದಾಜು ಪಟ್ಟಿಯಿಂದ ಹೊರತು ಪಡಿಸಲು ತೀರ್ಮಾನಿಸಿದೆ. ಅದರಂತೆ ಯೋಜನೆಯ ಅಂದಾಜು 
ವೆಚ್ಚದಲ್ಲಿ ಮೂಲ ಅಂದಾಜು ಮೊತ್ತವಾದ ರೂ . 3646.98 ಲಕ್ಷಗಳಿಗೆ ಶೇಕಡ 5 ರಷ್ಟು ಇಟಿಪಿ ದರಗಳನ್ನು ಮತ್ತು ಇತರೆ ಠೇವಣಿ ರೂ . 4.50 
ಲಕ್ಷಗಳನ್ನು ಹಾಗೂ ಇತರೆ ವೆಚ್ಚಗಳಾದ ರೂ . 0.17 ಲಕ್ಷಗಳನ್ನು ಸೇರಿಸಿ ಯೋಜನೆಯ ಅಂದಾಜು ಮೊತ್ತವನ್ನು ರೂ . 3834.00 ಲಕ್ಷಗಳಿಗೆ 
ಮಿತಿಗೊಳಿಸಬೇಕಾಗಿದೆ. 
ಸರ್ಕಾರವು ಮಂಡಳಿಯ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 13 ಯುಡಬ್ಲೂಎಸ್ 2010 , ಬೆಂಗಳೂರು, ದಿನಾಂಕ 17 - 01 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದೇವದುರ್ಗ ಪಟ್ಟಣಕ್ಕೆ ಕೃಷ್ಣಾ ನದಿ ಮೂಲದಿಂದ ಹೆಚ್ಚುವರಿ ನೀರು ಸರಬರಾಜು 
ಯೋಜನೆಯನ್ನು ಅಂದಾಜು ರೂ . 3834 .00 ಲಕ್ಷಗಳಲ್ಲಿ ( ರೂ . ಮೂರು ಸಾವಿರದ ಎಂಟುನೂರ ಮೂವತ್ತನಾಲ್ಕು ಲಕ್ಷಗಳು ಮಾತ್ರ) ನೀರು 
ಸರಬರಾಜು ಕಲ್ಪಿಸುವ ಯೋಜನೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು 
ಮತ್ತು ನಿಬಂಧನೆಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 
1) The Escalation charges should not form part of the estimate . It should be borne by the concerned ULB . The estimate 

is reduced to such extent. 
The board shall invite the tender immediately after the handing over of the land required under the scheme in order to 
avoid time and cost run over. 
The consent of the ULB shall be obtained for the extra cost that might occur due to deviations, extra item works or 
variations in the scheme. 

Adequate provision to be made by the Board in the following years for timely completion of the Project. 
5 ) Water rates as proposed by KUWS & DB have to be implemented to meet O & M cost of WS . 

KTPP provisions, quality control and timely completion should be ensured 

ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ. 
8) ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಮತ್ತು 

ನಿಯಮ 2000ನ್ನು ಪಾಲಿಸುವುದು. 
9) ಇದಲ್ಲದೆ ಮಂಡಳಿಯು ಹೊಸ ಆರ್ಥಿಕ ಮಾದರಿಯಂತೆ ಸ್ಥಳೀಯ ಸಂಸ್ಥೆಯ ವಂತಿಯನ್ನು ಪಡೆಯಲು ಸೂಕ್ತ ಠರಾವನ್ನು ಪಡೆದು 

ನಂತರ ಯೋಜನೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. 
10) ಗೂಗಲ್ ಬ್ಯಾರೇಜಿನ ಸಮೀಪ ಸದರಿ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದ ಕಟ್ಟಡಗಳ ವಿನ್ಯಾಸ ನಕ್ಷೆಗಳನ್ನು ಕೃಷ್ಣಾ ಭಾಗ್ಯ ಜಲ 

ನಿಗಮ ನಿಯಮಿತಗೆ ಸಲ್ಲಿಸಿ ಅನುಮೋದನೆ ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು . 
ಗೂಗಲ್ ಬ್ಯಾರೇಜಿನಲ್ಲಿ ಏಪ್ರಿಲ್‌ನಿಂದ ಜೂನ್/ ಜುಲೈ ಕೊನೆಯವರೆಗೆ ನೀರಿನ ಸಂಗ್ರಹಣೆ ಕಡಿಮೆ ಇದ್ದು, ನೀರಾವರಿ ಹಾಗೂ 
ಕುಡಿಯುವ ನೀರಿನ ಬೇಡಿಕೆಯನ್ನು ಪೂರೈಸಬೇಕಾಗಿರುತ್ತದೆ . ಈ ಅವಧಿಯಲ್ಲಿ ಬ್ಯಾರೇಜಿನಲ್ಲೂ ನೀರಿನ ಸಂಗ್ರಹಣೆ ಕಡಿಮೆ ಇರುವ 
ಸಾಧ್ಯತೆ ಇರುವುದರಿಂದ, ಸದರಿ ಅವಧಿಯಲ್ಲಿನ ಬೇಡಿಕೆಯನ್ನು ಬ್ಯಾರೇಜಿನ ಡೆಡ್ ಸ್ಟೋರೇಜ್‌ನಿಂದ ಒದಗಿಸಬೇಕಾಗಿರುವುದರಿಂದ ಈ 
ಬೇಡಿಕೆಯನ್ನು ಮುಂಚಿತವಾಗಿಯೇ ಅಂದರೆ ಜನವರಿ ತಿಂಗಳಲ್ಲೇ , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 

ಮಂಡಳಿಯ ಅಧಿಕಾರಿಗಳು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು . 
12) ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರನ್ನು ಬಳಸುವ ಮುನ್ನ ನಿಗಮದ ಒಪ್ಪಿಗೆಯನ್ನು ಪಡೆದು ನೀರನ್ನು ಬಳಸಬಹುದು. 

ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 561 Exp -9/2010, ದಿನಾಂಕ 27 - 08 - 2010 ಮತ್ತು ಟಿಪ್ಪಣಿ ಸಂಖ್ಯೆ: FD 554 
Exp - 9/2011 , ದಿನಾಂಕ 31 -10 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಪಿ . ಆರ್ . 374 


೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


- 


ಭಾಗ -೧ 


ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ಇಡಿ 90 ಎಂಸಿಡಿ 2010 ( ಭಾಗ) ಬೆಂಗಳೂರು, ದಿನಾಂಕ 06 - 01 - 2012 
ವಿಷಯ : ರಾಜ್ಯದಲ್ಲಿ ಪ್ರಾರಂಭಿಸಿರುವ 74 ಆದರ್ಶ ವಿದ್ಯಾಲಯಗಳಿಗೆ ಶಿಕ್ಷಕರನ್ನು ನೇಮಕಾತಿ ಮಾಡುವ ಕುರಿತು. 
ಉಲ್ಲೇಖ : 1) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 90 ಎಂಸಿಡಿ 2010 ( ಭಾಗ), ದಿನಾಂಕ 30 - 11 - 2011 

2) ನಿದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ರವರ ಪತ್ರ ಸಂಖ್ಯೆ: ಆರ್. ಎಂ .ಎಸ್. ಎ./ಅವಿ/ ಶಿನೇ / 

ಸಿ & ಆರ್) 47 /2011 - 12, ದಿನಾಂಕ 26 -12 - 2011 . 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1) ರ ಸರ್ಕಾರದ ಆದೇಶದ ಭಾಗದಲ್ಲಿ 148 ಗ್ರೂಪ್ “ ಡಿ ” ಸಿಬ್ಬಂದಿ ಸೇರಿದಂತೆ ಒಟ್ಟು 
962 ಮಂದಿಯನ್ನು ನೇರ ನೇಮಕಾತಿ ಮುಖಾಂತರ ನೇಮಕಾತಿ ಮಾಡಿಕೊಳ್ಳಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರಿಗೆ ಆದೇಶ 
ನೀಡಲಾಗಿತ್ತು. ಉಲ್ಲೇಖ ( 2) ರಲ್ಲಿ ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ರವರು 148 ಗ್ರೂಪ್ “ ಡಿ ” ನೌಕರರ ಹುದ್ದೆಗಳಿಗೆ 74 
ಕಛೇರಿ ಸಹಾಯಕರು (ಪ್ರಥಮ ದರ್ಜೆ ಸಹಾಯಕರು) ಮತ್ತು 74 ಗ್ರೂಪ್ “ ಡಿ ” ಎಂದು ತಿದ್ದುಪಡಿ ಆದೇಶ ಕೋರಿದ್ದು. 

ಅದರಂತೆ ಉಲ್ಲೇಖ (1) ರ ಸರ್ಕಾರದ ಆದೇಶದ ಭಾಗದ ಒಟ್ಟು 222 ಶಿಕ್ಷಕರು ಹಾಗೂ ನಂತರದ 148 ಗ್ರೂಪ್ “ ಡಿ ” ಪದಗಳ ಬದಲಾಗಿ 74 
ಕಛೇರಿ ಸಹಾಯಕರು ( ಪ್ರಥಮ ದರ್ಜೆ ಸಹಾಯಕರು) ಮತ್ತು 74 ಗ್ರೂಪ್ “ ಡಿ ” ಪದಗಳನ್ನು ಸೇರಿಸಿ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು . 
ಉಳಿದ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ. ಎಫ್. ಮಾಗಿ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 375 

ಶಿಕ್ಷಣ ಇಲಾಖೆ ( ಯೋಜನೆ) 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಹೆಚ್. ರಾಮಕೃಷ್ಣಗೌಡ, ಜಂಟಿ ನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ನಿಯೋಜನೆಯ ಮೇರೆಗೆ 

ವಿಶೇಷಾಧಿಕಾರಿ ಎಂ .ಎಸ್. ಐ .ಎಲ್. ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ 

ನಡೆಸುವ ಬಗ್ಗೆ. 
ಓದಲಾಗಿದೆ : 1) ಎಂ . ಡಿ., ಎಂ .ಎಸ್. ಐ .ಎಲ್. ಬೆಂಗಳೂರು ರವರ ಪತ್ರ ಸಂಖ್ಯೆ : ಎಂ . ಡಿ . 004/2011 - 12, ದಿನಾಂಕ 03 - 05 - 2011 . 

2) ಕಾರಣ ಕೇಳುವ ನೋಟೀಸ್ ಪತ್ರದ ಸಂಖ್ಯೆ: 61 ಕೈಸೇವಿ 2011 , ದಿನಾಂಕ 25 - 07 - 2011 
3) ಶ್ರೀ ಹೆಚ್. ರಾಮಕೃಷ್ಣಗೌಡ, ಜಂಟಿ ನಿರ್ದೇಶಕರು, ಇವರ ರಕ್ಷಣಾ ಹೇಳಿಕೆ ದಿನಾಂಕ 02 - 09 - 2011 . 
4 ) ಸರ್ಕಾರದ ಪತ್ರದ ಸಂಖ್ಯೆ : ವಾಕ್ಕೆ 61 ಕೈಸೇವಿ 2011 , ದಿನಾಂಕ 18 - 10 - 2011 
5) ವ್ಯವಸ್ಥಾಪಕ ನಿರ್ದೇಶಕರು, ಎಂ . ಎಸ್. ಐ .ಎಲ್ . ಬೆಂಗಳೂರು ರವರ ಪತ್ರ ಸಂಖ್ಯೆ : ಎಂ . ಡಿ. 161/2011 - 12 , ದಿನಾಂಕ 

18 -11- 2011. 
6) ಕಾರಣ ಕೇಳುವ ನೋಟೀಸ್ ಪತ್ರದ ಸಂಖ್ಯೆ : 61 ಕೈಸೇವಿ 2011, ದಿನಾಂಕ 21 - 11 -2011. 

7) ಅಧಿಕಾರಿಯ ರಕ್ಷಣಾ ಹೇಳಿಕೆ ದಿನಾಂಕ 07 -12 - 2011 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ರವರು 
ಕಬ್ಬಿಣ ಅದಿರಿನ ರಫ್ತು ಹಗರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಕುಕ್ಕಜೆ ರಾಮಕೃಷ್ಣ ಭಟ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ರವರು ಸಲ್ಲಿಸಿದ ಪೂರ್ಣ ಪ್ರಮಾಣದ 
ಪ್ರಾಥಮಿಕ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರಂತೆ, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಕಾರಣ ಕೇಳುವ ನೋಟೀಸಿನಲ್ಲಿ 
ಪ್ರಾಥಮಿಕ ತನಿಖಾ ವರದಿಯ ಆಧಾರದ ಮೇಲೆ ಮೇಲ್ನೋಟಕ್ಕೆ ಆರೋಪಗಳು ಕಂಡು ಬಂದಿರುವುದರಿಂದ ಆರೋಪಗಳ ಬಗ್ಗೆ ಹೇಳಿಕೆಯನ್ನು 
ಸಲ್ಲಿಸುವಂತೆ ಹಾಗೂ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 11ರಡಿ ಶಿಸ್ತುಕ್ರಮ 
ಪ್ರಾರಂಭಿಸಲಾಗುವುದು ಎಂದು ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪತ್ರದಲ್ಲಿ ಶ್ರೀ ಹೆಚ್ . ರಾಮಕೃಷ್ಣಗೌಡ, ಜಂಟಿ ನಿರ್ದೇಶಕರು ವಿವರಣೆಯನ್ನು ಸಲ್ಲಿಸಿ, ಯಾವುದೇ 
ಆರೋಪ ಮಾಡಿರುವುದಿಲ್ಲ, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಸೂಚನೆಯ ಮೇರೆಗೆ ಕಾರ್ಯನಿರ್ವಹಿಸಿರುತ್ತೇನೆ. ಸಂಸ್ಥೆಗೆ ನಷ್ಟವಾಗುವಂತಹ 
ಯಾವುದೇ ನಿರ್ಧಾರ ತೆಗೆದುಕೊಂಡಿರುವುದಿಲ್ಲ ಎಂಬುದಾಗಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸುತ್ತಾ ಅವರ ಮೇಲಿನ ಪ್ರಸ್ತಾವನೆಯನ್ನು ಕೈಬಿಡಲು 
ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಅಧಿಕಾರಿಯ ರಕ್ಷಣಾ ಹೇಳಿಕೆಯನ್ನು ವ್ಯವಸ್ಥಾಪಕ ನಿರ್ದೇಶಕರವರಿಗೆ ಕಳುಹಿಸಿ , ಪ್ರಸ್ತುತ 
ವಿಷಯದ ಬಗ್ಗೆ ಸಂಸ್ಥೆಯ ಅಂತಿಮ ತೀರ್ಮಾನವನ್ನು ಸರ್ಕಾರಕ್ಕೆ ತಿಳಿಸುವಂತೆ ಕೋರಲಾಗಿದೆ. ಅದರಂತೆ, ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ 
ಪತ್ರದಲ್ಲಿ ಶ್ರೀ ಹೆಚ್ . ರಾಮಕೃಷ್ಣಗೌಡ ರವರು ಎಂ .ಎಸ್. ಐ .ಎಲ್. ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿರುವ ಅವ್ಯವಹಾರಗಳಿಗೆ 
ಸಂಬಂಧಪಟ್ಟಂತೆ ಕಾರಣ ಕೇಳುವ ನೋಟೀಸ್ ಜಾರಿಗೊಳಿಸಿದ್ದು ಸದರಿ ನೋಟೀಸಿಗೆ ಅಧಿಕಾರಿಯು ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿದ್ದು ರಕ್ಷಣಾ 
ಹೇಳಿಕೆಯು ಸಮಂಜಸವಲ್ಲವೆಂದು ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಸದರಿ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಲು ದೋಷಾರೋಪಣಾ ಪಟ್ಟಿ 
ಹಾಗೂ ಇತರೆ ಪ್ರತಿಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಪತ್ರದಲ್ಲಿ ಶ್ರೀ ಹೆಚ್ . ರಾಮಕೃಷ್ಣಗೌಡ, ಜಂಟಿ ನಿರ್ದೇಶಕರು, ಇವರಿಗೆ ನಿಯಮಾವಳಿಯನುಸಾರ 
ದೋಷಾರೋಪಣಾ ಪಟ್ಟಿಯೊಂದಿಗೆ ಕಾರಣ ಕೇಳುವ ನೋಟೀಸನ್ನು ದಿನಾಂಕ 21 - 11 - 2011ರಂದು ಜಾರಿ ಮಾಡಿರುತ್ತದೆ. ಅದರಂತೆ, ಸದರಿ 
ಅಧಿಕಾರಿಯವರು ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಲಿಖಿತ ಉತ್ತರವನ್ನು ನೀಡಿ ಆರೋಪಗಳನ್ನು ಕೈಬಿಡುವಂತೆ ಕೋರಿದ್ದಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೫೧ 


ಪ್ರಕರಣದಲ್ಲಿನ ಆರೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯಲು ಇಲಾಖಾ ವಿಚಾರಣೆಯನ್ನು ನಡೆಸಲು ಸರ್ಕಾರವು ತೀರ್ಮಾನಿಸಿ 
ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 61 ಕೈಸೇವಿ 2011, ಬೆಂಗಳೂರು, ದಿನಾಂಕ 13 - 01 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಹೆಚ್. ರಾಮಕೃಷ್ಣಗೌಡ, ಜಂಟಿ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ ನಿಯೋಜನೆ ಮೇರೆಗೆ ವಿಶೇಷಾಧಿಕಾರಿ ಮೈಸೂರು ಸೇಲ್ಸ್ ಇಂಟರ್‌ನ್ಯಾಷನಲ್ ಲಿಮಿಟೆಡ್ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕಬ್ಬಿಣದ 
ಅದಿರಿನ ಬಗ್ಗೆ ಮಾಡಲಾದ ಆರೋಪಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರ ನಿಯಮ 11ರ ಉಪನಿಯಮ 5 ರಡಿಯಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಎಸ್. ಇಂಥದರ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ನಂ . 8 , 
15ನೇ ಕ್ರಾಸ್ , 5ನೇ ಫೇಸ್, ಜೆ. ಪಿ. ನಗರ, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶಿಸ್ತುಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು 
ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಶಂಕರ ಚವ್ಹಾಣ್ , ಉಪ ಪ್ರಧಾನ ವ್ಯವಸ್ಥಾಪಕರು, ( D . G . M .) ಮೈಸೂರು ಸೇಲ್ಸ್ ಇಂಟರ್ 
ನ್ಯಾಷನಲ್ ಲಿಮಿಟೆಡ್ , ಬೆಂಗಳೂರು ಇವರನ್ನು ಅಥವಾ ಇವರ ಸ್ಥಾನದಲ್ಲಿ ಮುಂದೆ ವರ್ಗಾವಣೆಗೊಂಡು ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿಯನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್, ಬೆಂಗಳೂರು ಇಲ್ಲಿ ನಡೆಸತಕ್ಕದ್ದು. ಈ 
ಉದ್ದೇಶಕ್ಕಾಗಿ ಸ್ಥಳಾವಕಾಶ ಲಭ್ಯವಿರುವ ಶೀಘ್ರಲಿಪಿಗಾರರು/ ಬೆರಳಚ್ಚುಗಾರರ ಸೇವೆಯನ್ನು ಒದಗಿಸಲು ಮತ್ತು ಅಗತ್ಯವಿರುವ ಲೇಖನ ಸಾಮಗ್ರಿಗಳನ್ನು 
ಒದಗಿಸಲು ವ್ಯವಸ್ಥಾಪಕ ನಿರ್ದೇಶಕರು , ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್, ಬೆಂಗಳೂರು ಇವರಿಗೆ ಸೂಚಿಸಿದೆ. 

ವಿಚಾರಣಾ ವರದಿಯನ್ನು ಮೂರು ತಿಂಗಳ ಅವಧಿಯೊಳಗೆ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸುವಂತೆ ಆದೇಶಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ: 
ಸಿಆಸುಇ 6 ಸೇಇವಿ 2010. 
ದಿನಾಂಕ 28 - 04 - 2011 ರನ್ವಯ ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯು ಸಂಭಾವನೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಲ್ . ಎಸ್ . ವಾಸನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 376 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 

ವಸತಿ ಸಚಿವಾಲಯ 
ವಿಷಯ : ಸುವರ್ಣ ಕರ್ನಾಟಕ ಕಾರ್ಯಕ್ರಮದಡಿ ಕರ್ನಾಟಕ ಗೃಹ ಮಂಡಳಿಯು 50 ಮಾದರಿ ವಸತಿ ಯೋಜನೆಗಳನ್ನು 

ಅನುಷ್ಠಾನಗೊಳಿಸುವ ಬಗ್ಗೆ . 
ಓದಲಾಗಿದೆ : 1. ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿರವರ ಪತ್ರ ಸಂಖ್ಯೆ: ಕಗೃಮಂ/ ಪ್ರವ ( ತಾಂ ) 

/ ಮುಮಾಪವಯೋ /ಬೇಸ/23 /2004 - 05 , ದಿನಾಂಕ : 12 - 04 - 2005 . 
2. ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ರವರ ಪತ್ರ ಸಂಖ್ಯೆ: ಕಗೃಮಂ / ಪ್ರವ್ಯ /( ತಾಂ ) 

/ ಮುಮಾಪವಯೋ /ಬೇಸ/23 /2004 - 05, ದಿನಾಂಕ: 10 - 01 - 2006 . 
ಪ್ರಸ್ತಾವನೆ : 

ಓದಲಾದ ಕ್ರಮ ಸಂಖ್ಯೆ 1 ಮತ್ತು 2 ರಲ್ಲಿ ಕರ್ನಾಟಕ ಗೃಹ ಮಂಡಳಿಯು ಸುವರ್ಣ ಕರ್ನಾಟಕ ಕಾರ್ಯಕ್ರಮದಡಿ 50 ಮಾದರಿ ವಸತಿ 
ಯೋಜನೆಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಪ್ರಸ್ತಾಪಿಸಲಾಗಿರುತ್ತದೆ. 

ಓದಲಾದ ಕ್ರಮ ಸಂಖ್ಯೆ: 2 ರಲ್ಲಿ ಸುವರ್ಣ ಕರ್ನಾಟಕ ಕಾರ್ಯಕ್ರಮದಡಿಯಲ್ಲಿ ಸುವರ್ಣ ಕರ್ನಾಟಕ ವಸತಿ ಯೋಜನೆಯಡಿಯಲ್ಲಿ 50 
ಮಾದರಿ ವಸತಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ದಿನಾಂಕ: 16 - 12 - 2004 ರಂದು ನಡೆದ 390ನೇ ಮಂಡಳಿ ಸಭೆಯಲ್ಲಿ 
ಅನುಮೋದನೆಯನ್ನು ನೀಡಿರುವುದಾಗಿದೆ ತಿಳಿಸಲಾಗಿರುತ್ತದೆ. 

ಈಗಾಗಲೇ ಕರ್ನಾಟಕ ಗೃಹ ಮಂಡಳಿ ಹಮ್ಮಿಕೊಂಡಿರುವ 100 ವಸತಿ ಯೋಜನೆಗಳ ಕಾರ್ಯಕ್ರಮವನ್ನು ಮುಗಿಯುವ ಹಂತದಲ್ಲಿದ್ದು , ಈ 
ಪೈಕಿ 91 ಯೋಜನೆಗಳು ಪೂರ್ಣವಾಗಿದ್ದು, ಇನ್ನು 09 ಯೋಜನೆಗಳು ಬೇಗನೆ ಮುಗಿಯುತ್ತಲಿದ್ದು, ಈ ಹಿನ್ನೆಲೆಯಲ್ಲಿ ಯಶಸ್ವಿಗೊಂಡಿರುವ 100 ವಸತಿ 
ಯೋಜನೆಗಳ ಮಾದರಿಯಲ್ಲಿಯೇ ಕರ್ನಾಟಕ ಗೃಹ ಮಂಡಳಿಯು ಈ ಸುವರ್ಣ ಕರ್ನಾಟಕ ಕಾರ್ಯಕ್ರಮದಡಿ 50 ಮಾದರಿ ವಸತಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು ಉದ್ದೇಶಿಸಿದ್ದು, ಈ ಕಾರ್ಯಕ್ರಮವನ್ನು ತಾಲ್ಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದ್ದು, ಮೊದಲ 
ಸಂದರ್ಭದಲ್ಲಿ ಇದನ್ನು ಭೂಮಿ ಲಭ್ಯತೆಯ ಆಧಾರದ ಮೇಲೆ 50 ಸ್ಥಳಗಳನ್ನು ಗುರುತಿಸಿದ್ದು, ಈ ಯೋಜನೆಯನ್ನು ಮಂಡಳಿಯ Self finance 
schemes ಅಡಿಯಲ್ಲಿ ರೂ . 1,40,685/ - ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗುವುದು . 

ಪ್ರಸ್ತಾಪಿತ ವಸತಿ ಬಡಾವಣೆಗಳ ಪ್ರಮುಖ ಲಕ್ಷಣಗಳ ಬಗ್ಗೆ ಅನುಬಂಧ-1 ರಲ್ಲಿಯ ಹಾಗೂ ಸದರಿ ಯೋಜನೆಯ ಸ್ಥಳ ಮತ್ತು ವೆಚ್ಚದ ಬಗ್ಗೆ 
ಅನುಬಂಧ -2 ರಲ್ಲಿ ವಿವರಗಳನ್ನು ನೀಡಲಾಗಿದೆ. 

ಸದರಿ ಯೋಜನೆಗೆ ಆರ್ಥಿಕ ಇಲಾಖೆಯು ಹಿಂಬರಹ ಸಂಖ್ಯೆ ಎಫ್‌ಡಿ/ 494 ವೆಚ್ಚ - 9 /2007 ದಿನಾಂಕ: 18 - 04 - 2007 ರಲ್ಲಿ ಕರ್ನಾಟಕ 
ಗೃಹ ಮಂಡಳಿಯು 50 ಮಾದರಿ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಆರ್ಥಿಕ ಇಲಾಖೆಯ ಅಭ್ಯಂತರವಿಲ್ಲವೆಂದು ತಿಳಿಸಿದ್ದು ಈ 
ಕೆಳಕಂಡಂತೆ ಷರತ್ತುಗಳನ್ನು ವಿಧಿಸಿದೆ. 

1 . No Government Guarantee or financial support would be provided for the project . 

Administrative Department will take into account all the observation raised by Audit on its 100 Housing Scheme 
project, most importantly demand survey and feasibility analysis and ensure that the same do not recur. 
Finance Department also opines that debt component of the project be reduced and financial model be subjected 
to sensitivity analysis before Karnataka Housing Board embarks on the project. 
Administrative Department is also requested to explore the possibility of equity investment from Joint venture 
partner as an option to bring down debt component. 
Administrative Departmentmay also take the approval of the Cabinet for the project. 


N 


* 


೧ 


೬೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ - ೧ 


ಸುವರ್ಣ ಕರ್ನಾಟಕ ಕಾರ್ಯಕ್ರಮಗಳಡಿ ಅನುಷ್ಠಾನಗೊಳ್ಳಲಿರುವ 50 ಸ್ಥಳಗಳಲ್ಲಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಾಗ 
ಪ್ರತಿಯೊಂದು ಯೋಜನೆಯ ಪ್ರಸ್ತಾವನೆಯನ್ನು ಪ್ರತ್ಯೇಕವಾಗಿ ಸರ್ಕಾರಕ್ಕೆ ಸಲ್ಲಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯತಕ್ಕದ್ದು. 

ದಿನಾಂಕ: 15 - 06 - 2007 ರಂದು ನಡೆದ ಸಭೆಯ ಸಂಪುಟದ ಸಭೆಯಲ್ಲಿ ಈ ಯೋಜನೆಯನ್ನು ಮಂಡಳಿಯ 
Self finance scheme ಅಡಿಯಲ್ಲಿ ರೂ . 1,40,685 - 00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲು ಅನುಮೋದನೆ ನೀಡಿದೆ. ಅದರಂತೆ ಈ 
ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 178 ಕಗೃಮಂ 2005, ಬೆಂಗಳೂರು, ದಿನಾಂಕ : 13 - 07 - 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕ ಕಾರ್ಯ ಕ್ರಮದಡಿ ಕರ್ನಾಟಕ ಗೃಹ ಮಂಡಳಿಯು 50 ಮಾದರಿ ವಸತಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪ್ರಕರಣ ಸಂಖ್ಯೆ: ಸಿ/261 /2007 ರಂದು ಈ ಕೆಳಕಂಡ ಅಂಶಗಳಿಗೆ ಕರ್ನಾಟಕ ಸರ್ಕಾರ (ವ್ಯವಹಾರ 
ನಿರ್ವಹಣೆ) ನಿಯಮಗಳು 1977 ರ ಷೆಡ್ಯುಲ್ 1 ರಲ್ಲಿನ ಐಟಂ 36 ರಂತೆ ಸಚಿವ ಸಂಪುಟವು ಅನುಮೋದನೆಯನ್ನು ನೀಡಿರುತ್ತದೆ. ಅದರಂತೆ ಸಚಿವ 
ಸಂಪುಟದ ಸಹಮತಿ ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 

1. ಕರ್ನಾಟಕ ಗೃಹ ಮಂಡಳಿಯಿಂದ “ಸುವರ್ಣ ಕರ್ನಾಟಕ ವಸತಿ ಯೋಜನೆಯನ್ನು ರೂ . 1,40,685 /- ಲಕ್ಷಗಳ ಅಂದಾಜು 
ವೆಚ್ಚದಲ್ಲಿ ಅನುಬಂಧ-2 ರಲ್ಲಿ ತೋರಿಸಿರುವ ವಿವರಗಳಂತೆ ಅನುಷ್ಠಾನಗೊಳಿಸಲು ”. 

2. ಹಣಕಾಸು ಸಂಸ್ಥೆಗಳಿಂದ, ಸರ್ಕಾರದ ಹಣಕಾಸಿನ ಸಹಾಯ /ಬದ್ಧತೆ ಇಲ್ಲದೆ, ಕರ್ನಾಟಕ ಗೃಹ ಮಂಡಳಿ ಕಾಯ್ದೆಯ ಸೆಕ್ಷನ್ 
20ರನ್ವಯ ಸಾಲ ಪಡೆಯಲು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ಸುಬ್ಬಯ್ಯ 

ಪೀಠಾಧಿಕಾರಿ - 3 , ವಸತಿ ಇಲಾಖೆ 

ಅನುಬಂಧ - 1 
ಪ್ರಸ್ತಾಪಿತ ವಸತಿ ಬಡಾವಣೆಗಳ ಪ್ರಮುಖ ಲಕ್ಷಣಗಳ ವಿವರಗಳು: 

ಈ ಬಡಾವಣೆಗಳು ಸಮಾಜದ ಕಡಿಮೆ ಆದಾಯ ವರ್ಗದ ಜನರಿಂದ ಹಿಡಿದು ಉನ್ನತ ಆದಾಯ ವರ್ಗದ ಜನರಿಗೆ ಸೇರಿದಂತೆ 

ಎಲ್ಲಾ ಸ್ತರದ ಜನರಿಗೆ ಕೈಗೆತ್ತಿಗೊಳ್ಳುವುದು. 
• ಸಾಕಾಗುವಷ್ಟು ನೀರು, ವಿದ್ಯುತ್ ಪೂರೈಕೆ ಮತ್ತು ಸ್ಯಾನಿಟರಿ ಸೌಲಭ್ಯಗಳು. 

ಸೀವೆಜ್ ಟ್ರಿಟ್‌ಮೆಂಟ್ ಮತ್ತು ಪವರ್ ಸಬ್ ಸ್ಟೇಷನ್‌ಗಳನ್ನು ಎಲ್ಲಾ ಬೃಹತ್ ಯೋಜನೆಗಳಿಗೆ: ಕಛೇರಿ, ಬ್ಯಾಂಕ್ , ಷಾಪಿಂಗ್ 
ಕಾಂಪ್ಲೆಕ್ಸ್ , ಶೈಕ್ಷಣಿಕ ಸಂಸ್ಥೆಗಳಿಗೆ ಅವಕಾಶ. 

ವಿಶೇಷ ಲಕ್ಷಣಗಳು - ಮಳೆ ನೀರು ಸಂಗ್ರಹಣೆ, ಕೆರೆಗಳ ಮರುಪೂರಣ, ಭೂ ಅಲಂಕಾರೋದ್ಯಾನ ರಚನೆ ಇತ್ಯಾದಿ. 
• ಈ ಕೆಳಗೆ ತೋರಿಸಿರುವಂತೆ ಈ ಬಡಾವಣೆಗಳ ನಕಾಶೆ ಮತ್ತು ವಿನ್ಯಾಸಗಳನ್ನು ಪ್ರಚಲಿತ ಪಟ್ಟಣ ಯೋಜನೆಯ ಮಾನದಂಡಗಳು : 

ಸ್ಥಳೀಯ CDP/ ODPUU ಗಳನ್ವಯ ಯೋಜನಾ / ಅಭಿವೃದ್ಧಿ ಪ್ರಾಧಿಕಾರಗಳು ಭೂ ಉಪಯೋಗಕ್ಕೆ ಸಂಬಂಧಿಸಿದಂತೆ ವಿಧಿಸುವ 
ಷರತ್ತುಗಳಿಗೆ ಅನುರೂಪವಾಗಿರುವುದು. 
ಕ್ರಮ ಭೂ ಉಪಯೋಗ 

ಒಟ್ಟು ಸ್ಥಳದ ಶೇಕಡವಾರು 
ಸಂಖ್ಯೆ 

ವಾಸಕ್ಕೆ 
ವಾಣಿಜ್ಯ 

2 - 5 
ಸಾರ್ವಜನಿಕ / ಅರೆ ಸಾರ್ವಜನಿಕ 

5 - 10 
ಉದ್ಯಾನ ಮತ್ತು ಬಯಲು ಪ್ರದೇಶ 

10 
ರಸ್ತೆಗಳು 

22 - 30 
ಪ್ರಮುಖ ತಾಂತ್ರಿಕ ಲಕ್ಷಣಗಳು ಈ ಕೆಳಕಂಡಂತಿದೆ. 
• ವಿಸ್ತ್ರತ ಯೋಜನಾ ವರದಿ (DPR) ಅನ್ನು ಪೂರ್ವಾರ್ಹತೆ ಪಡೆದಿರುವ ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್ ಸಂಸ್ಥೆಗಳಿಂದ 

ತಯಾರಿಸಲಾಗುವುದು. 
ಈ ಯೋಜನೆಗಳ ಮಾನಿಟರಿಂಗ್ ಅನ್ನು ಪ್ರಸಿದ್ಧ : ಪೂರ್ವಾರ್ಹತೆ ಪಡೆದ, ವೃತ್ತಿಪರ ಪ್ರಾಜೆಕ್ಟ್ ಮ್ಯಾನೇಜ್‌ಮೆಂಟ್ ಕನ್ಸಲ್ಟಂಟ್ 
(PMCs) ಗಳಿಂದ ಮಾಡಿಸಲಾಗುವುದು. 
ಈ ಯೋಜನೆಗಳನ್ನು ಪೂರ್ವಾರ್ಹತೆ ಪಡೆದ ಟರ್ನಕೀ ಗುತ್ತಿಗೆದಾರರಿಗೆ ವಹಿಸಲಾಗುವುದು . ಇವರುಗಳು ಪ್ರಾರಂಭದಿಂದ ಹಿಡಿದು, 
ಎಲ್ಲಾ ಸಿವಿಲ್ ಕಾಮಗಾರಿಗಳು, ರಸ್ತೆಗಳು , ವಿದ್ಯುಚ್ಛಕ್ತಿ, ನೀರು ಸರಬರಾಜು, ನೈರ್ಮಲ್ಯ ಮತ್ತು ಒಳಚರಂಡಿ ವ್ಯವಸ್ಥೆ , ಮತ್ತು ಸೀವೆಜ್ 
ಟ್ರಿಟ್‌ಮೆಂಟ್ , ಭೂ ಅಲಂಕಾರೋದ್ಯಾನ ರಚನೆ , ಹಾಗೂ ಪಾರ್ಕ್ , ಗಾರ್ಡನ್ ಮತ್ತು ಬಯಲು ಪ್ರದೇಶದ ಅಭಿವೃದ್ದಿಯೊಳಗೊಂಡ, 
ಕಾಮಗಾರಿಗಳನ್ನು ನಿರ್ವಹಿಸುವರು . 
ಯೋಜನೆಗಳನ್ನು ಕಾರ್ಯಪಾಲಿಕೆ ಅಭಿಯಂತರರ ನೇತೃತ್ವದಲ್ಲಿರುವ ಪ್ರಾಜೆಕ್ಟ್ ಮಾನಿಟ್‌ರಿಂಗ್ ಕಮಿಟಿಯು ಮಾನಿಟರ್‌ ಮಾಡುತ್ತದೆ. 
ಈ ಕಮಿಟಿಯಲ್ಲಿ ಆರ್ಕಿಟೆಕ್ಟ್ , ಪ್ರಾಜೆಕ್ಟ್ ಮ್ಯಾನೇಜ್‌ಮೆಂಟ್ ಕನ್ಸಲ್ಟೆಂಟ್, ಗುತ್ತಿಗೆದಾರ, ಹಣಕಾಸು ಸಂಸ್ಥೆಯ ಪ್ರತಿನಿಧಿ ಮತ್ತು 
ಹಂಚಿಕೆದಾರರ ಪ್ರತಿನಿಧಿಗಳಿರುತ್ತಾರೆ . 
ಟರ್ನ್ಕೀ ಗುತ್ತಿಗೆ ಮಾಡುವಾಗ 2 ವರ್ಷದ ದೋಷನಿವಾರಣ ಹೊಣೆಗಾರಿಕೆ ಮತ್ತು ಇದೇ ವೇಳೆಯಲ್ಲಿ ನೈಜ ವೆಚ್ಚದ ಆಧಾರದ 
ಮೇಲೆ ಒಂದು ವರ್ಷದ ಅವಧಿಗೆ ಕಸ ವಿಲೇವಾರಿ, ಬೀದಿ ದೀಪ ಮತ್ತು ರಸ್ತೆ ನಿರ್ವಹಣೆ, ನೀರು ಪೂರೈಕೆ, ಬಡಾವಣೆಯ ಸುರಕ್ಷತೆ 
ಮತ್ತು ಮಾಲಿನ್ಯ ನಿರ್ವಹಣೆಗಳನ್ನು ಮಾಡುವಂತೆ ಒತ್ತಾಯಿಸಲಾಗುವುದು. 
ಕೆಲಸ ಬೇಗನೆ ಪೂರೈಸುವ ಗುತ್ತಿಗೆದಾರರಿಗೆ ಪ್ರೋತ್ಸಾಹಧನ: ವಿಳಂಬದಾರರಿಗೆ ದಂಡ ವಿಧಿಸಲಾಗುವುದು. 
ಮೂರನೇ ವ್ಯಕ್ತಿ ತಪಾಸಣೆ. 
ಹಂಚಿಕೆಗೆ ಮೊದಲೇ ಕರಾರುವಕ್ಕಾದ ಹಂಚಿಕೆ ದರವನ್ನು ಮಂಡಳಿಯು ತಿಳಿಸುವುದು . 
ಹೆಚ್ಚುವರಿ ಐಟಂಗಳನ್ನು ಮತ್ತು ವರ್ಕ್ ಕ್ಲಿಪ್ ಕೆಲಸಗಳನ್ನು ಸ್ವೀಕರಿಸುವುದಿಲ್ಲ. ಯಾವುದೇ ಟೈಮ್ ಅಂಡ್ ಕಾಸ್ಟ್ ಓವರ್ ರನ್ 
ಇರುವುದಿಲ್ಲ . 


55 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧, ೨೦೧೨ 


೬೫೩ 


ಕ್ರಮ 


ಫಿಂತ್ 


4. ಈ ಯೋಜನೆಯ ವಿಶೇಷತೆಯಾಗಿ ನಿವೇಶನ/ ಮನೆಯ ದರವನ್ನು ಪಾವತಿಸಲು ಹಂಚಿಕೆದಾರರಿಗೆ ಈ ಕೆಳಕಂಡ ಸೌಲಭ್ಯಗಳನ್ನು 

ನೀಡಲಾಗುವುದು. 
ವಿಜೇತ ಹಂಚಿಕೆದಾರರು ನಿವೇಶನ /ಮನೆಯ ದರವನ್ನು ಆರು ಕಂತುಗಳಲ್ಲಿ ಆರು ತಿಂಗಳುವರೆವಿಗೂ ಪಾವತಿಸಬಹುದಾಗಿದೆ. 
ಸಾಲ ಸೌಲಭ್ಯವನ್ನು ವಾಣಿಜ್ಯ ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಒದಗಿಸಲಾಗುವುದು. 
ಯೋಜನೆಯ ಮುಕ್ತಾಯದ ಮುನ್ನ ಹಂಚಿಕೆದಾರರನ್ನು ಗುರ್ತಿಸಿ, ಹಂಚಿಕೆ ಮಾಡಲಾಗುವುದು. ಹಂಚಿಕೆದಾರರ ಪ್ರತಿನಿಧಿ ಪ್ರಾಜೆಕ್ಟ್ 
ಮಾನಿಟರಿಂಗ್ ಕಮೀಟಿಯ ಸದಸ್ಯರಾಗಿದ್ದು, ಯೋಜನೆಯ ಮುಕ್ತಾಯ ಸಂದರ್ಭದಲ್ಲಿ ಇದು ಕಸ್ಟಮರ್ ಆಡಿಟ್‌ಗೆ ಅನುವಾಗುವುದು. 
ಶೇಕಡ 100 ರಷ್ಟು ಮೊತ್ತವನ್ನು ಯೋಜನೆಯ ಪ್ರಾರಂಭದಲ್ಲಿ ಪಾವತಿ ಮಾಡುವವರಿಗೆ ವಿಶೇಷ ಪ್ರೋತ್ಸಾಹಗಳನ್ನು 
ನೀಡಲಾಗುವುದು. 

ವಾಸದ ಘಟಕಗಳ ವಿವರಗಳು ಈ ಕೆಳಗಿನಂತಿದೆ. 
ವರ್ಗ ಮಾಸಿಕ ನಿವೇಶನ ಅಳತೆ 

ಅಂದಾಜು ವಸತಿ ಸ್ಥಳಾವಕಾಶದ ವಿವರಗಳು 
ಸಂಖ್ಯೆ 

ವರಮಾನ ರೂ . ಅಡಿಗಳಲ್ಲಿ ಏರಿಯಾ ಬೆಲೆ 

ಗಳಲ್ಲಿ 
A LIG 2100 - 1500 30 X 40 

450 

4.00 ಲಕ್ಷ | 2 ಬೆಡ್ ರೂಮ್, ಹಾಲ್, ಕಿಚನ್ 
MIG 4500 - 7500 30 X 50 

700 5.00 ಲಕ್ಷ 2 ಬೆಡ್ ರೂಮ್, ಹಾಲ್ , ಕಿಚನ್‌ , 

ಡೈನಿಂಗ್, ಪೂಜ, ಸ್ಟೋರ್ 
HIG 7500 ಮೇಲೆ 40 X 60 

1000 - | 8 - 10 ಲಕ್ಷ 3 ಬೆಡ್ ರೂಮ್, ಹಾಲ್, ಕಿಚನ್ , 
50 X 80 1200 

ಡೈನಿಂಗ್, ಪೂಜ, ಸ್ಟೋರ್ 
ಮೇಲಿನ ಜೊತೆಗೆ , ತಾಲ್ಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಿವೇಶನ ಮತ್ತು ಸೇವೆಗಳ ಯೋಜನೆಗಳನ್ನು ಸಹಾ ಕೈಗೊಳ್ಳಲು 
ಉದ್ದೇಶಿಸಿದೆ. ಇದು ಪ್ರಸ್ತಾಪಿತ ಪಟ್ಟಣಗಳಲ್ಲಿ ಬೇಡಿಕೆಯನ್ನು ತಿಳಿಯಲು ಮಾಡಿರುವ ಬೇಡಿಕೆ ಸರ್ವೆ ಮತ್ತು ವರ್ಗೀಕೃತವಾರು ಬೇಡಿಕೆಯ ಮೇಲೆ 
ಆದಾರಿಸಿದೆ. ತಾಲ್ಲೂಕು ಕೇಂದ್ರಗಳಲ್ಲಿ 500 ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ 1000 ನಿವೇಶನಗಳನ್ನು ಅಭಿವೃದ್ಧಿ ಪಡಿಸುವ ಯೋಜನೆ ಇದೆ. 

ದೊಡ್ಡ ಪ್ರಮಾಣದಲ್ಲಿ ವಸತಿ ಯೋಜನೆಗಳಲ್ಲಿ ಜನತೆ ಒಡನಾಟವನ್ನು ಹೆಚ್ಚಿಸಲು/ ಪ್ರತ್ಸಾಹಿಸಲು ಯೋಜನೆಗಳನ್ನು ಖಾಸಗಿಯವರ 
ಸಹಭಾಗಿತ್ವದ ಜಂಟಿ ಯೋಜನೆಗಳನ್ನು ಕೈಗೊಳ್ಳಲು ಉದ್ದೇಶಿಸಿದೆ. ಸುವರ್ಣ ಕರ್ನಾಟಕ ಯೋಜನೆಗಳಡಿಯಲ್ಲಿ ಜಂಟಿ ಸಹಭಾಗಿತ್ವದ ಯೋಜನೆಗಳಿಗೆ 
ಮಾರ್ಗ ಸೂಚಿಗಳು ಈ ಕೆಳಕಂಡಂತಿರುತ್ತವೆ. 

• ಸರ್ಕಾರದಿಂದ ಅನುಮೋದನೆಗೊಳ್ಳುವಂತಹ ಮಾರ್ಗಸೂಚಿಗಳನ್ವಯ ಮಂಡಳಿ ಜಂಟಿ ಸಹಭಾಗಿತ್ವದ ಯೋಜನೆಗಳನ್ನು 

ಕೈಗೊಳ್ಳಬಹುದಾಗಿದೆ. 
• ಮಂಡಳಿಯು ಈ ಕೆಳಕಂಡ ಪರಿಸ್ಥಿತಿಗಳನ್ನು ಜಂಟಿ ಸಹಭಾಗಿತ್ವದ ಯೋಜನೆಗಳನ್ನು ಸರ್ಕಾರದ ಅನುಮೋದನೆಯ ನಂತರ 

ಕೈಗೊಳ್ಳಬಹುದಾಗಿದೆ . 

ಖಾಸಗಿ ವ್ಯಕ್ತಿಗಳು ಅಭಿವೃದ್ಧಿ ಮಾಡಿದಂತಹ ಸ್ವತ್ತುಗಳನ್ನು ಮಾರುಕಟ್ಟೆ ಮಾಡಲು: 
2) ಕ. ಗೃ . ಮಂಡಳಿ ಒಡೆತನದಲ್ಲಿರುವ ಭೂಮಿಯಲ್ಲಿ ಜಂಟಿ ಸಹಭಾಗಿತ್ವದ ಯೋಜನೆ: 
3) ಖಾಸಗಿ ಅಭಿವೃದ್ಧಿದಾರ ಹೊಂದಿರುವಂತಹ ಭೂಮಿಯಲ್ಲಿ ಜಂಟಿ ಸಹಭಾಗಿತ್ವದ ಯೋಜನೆ . 

ಕರ್ನಾಟಕ ಗೃಹ ಮಂಡಳಿಯ ಯೋಜನೆಗಳು , ವಾಣಿಜ್ಯ ಬ್ಯಾಂಕುಗಳಿಂದ/ಹಣಕಾಸು ಸಂಸ್ಥೆಗಳಿಂದ ಪಡೆಯುವ ಸಾಲದಿಂದ ಹಣ 
ಪಡೆಯುವುದರಿಂದ ಸರ್ಕಾರದ ಹಣಕಾಸಿನ ಪಾಲ್ಗೊಳ್ಳುವಿಕೆಯು ಇರುವುದಿಲ್ಲ. ಸರ್ಕಾರದ ಖಾತರಿ ಅಗತ್ಯತೆ ಇರುವುದಿಲ್ಲ. 

ಕೆ. ಸುಬ್ಬಯ್ಯ 
ಪೀಠಾಧಿಕಾರಿ - 3 

ವಸತಿ ಇಲಾಖೆ 
ANNEXURE - 2 

SUVARNA KARNATAKA PROGRAMME 
1. Proposed Housing Projects under Suvarna Karnataka (Housing) Programme 
Extent 

Project cost in 
Total No. 

No. of 
Place 

District of land No . of sites 

lakhs including 
of plots 

houses 
in Acres 

cost of land 
Attibele Hobli , Sarjapura Hobli Bangalore Urban 300 . 00 4200 

3780 420 

23940. 00 
Hesaraghatta Hobli, Bangalore Bangalore Urban 300 . 00 | 4200 

3780 

23940.00 
North Tq . 
Jigani Hobli, Anekal Tq . Bangalore Urban 300.00 4200 

3780 420 

23940. 00 
4 | Tavarekere Hobli , Bangalore | Bangalore Urban . 200 . 00 

2800 2520 

15960.00 
South 
Nelamanagala Bangalore Urban 50 . 00 700 

630 

70 

3990 .00 
Bidadi Bangalore Rural 100 . 00 1400 

1260 140 

3980. 00 
Doddaballapur Bangalore Rural 100. 00 1400 

1260 140 

3980 . 00 
Hoskote Bangalore Rural 100 . 00 1400 

1260 140 

3980 . 00 
Ramanagar Bangalore Rural 20. 00 280 

250 30 

570. 00 
| 10 | Kolar 

Kolar 20 .00 280 

250 - 30 

570. 00 
11 | Tiptur 

Tumkur 26 .78 375 340 

740 . 00 


1) 


No. 


420 


280 


O 


35 


238 


FDF &37 ODZIE , Todowo, abdegoe 0 , 9009 


XDR - O 


410 


370 


15 


70 


༧༡༤༠༧/༤/༧/༧/༤/མ༤ཚ|ཙཚ|g/༠/༦/|ཆ8|ཚ||8/b|*[a/ 


25 


75 


140 


indociliabadikandja 


67 


Kelakote -Madakaripura , Chitradurga 

29.45 

40 

820 . 00 
Chitradurga 
13 Shikharipura 

Shimoga 10 .00 140 125 

285 .00 
14 Shimoga 

Shimoga 50 .00 700 630 

1400 .00 
15 Chamanahalli 

Mandya 

14 . 75 205 185 

20 

410 .00 
16 | Mandya 

Mandya 

20 .00 280 250 

30 

570 .00 
17 | Gundlupet 

Mysore 

42 .00 590 530 

60 

1190 .00 
18 | Hunsur 

Mysore 

10 . 14 140 125 

15 

290 .00 
19 | Mysore 

Mysore 200. 00 2800 

2520 

280 

5600 .00 
20 | Nanjangudu 

Mysore 20 .00 280 

250 

30 

570 .00 
21 Chamarajnagar Chamarajnagar 10 . 00 140 

125 

15 

285 . 00 
22 Kushalnagar 

Kodagu 17 .67 250 

225 

25 

500 .00 
23 | Channarayapatna 

Hassan 

10 . 00 140 125 

15 

285 .00 
24 Chickmagalore Chickmagalore 10 .00 140 

125 

15 

285 . 00 
25 Kotekar, Mangalore 

DK 16 .50 230 205 

475 .00 
26 Amtadi 

DK 

6 . 24 85 

10 

185 .00 
27 Udupi 

Udupi 

10 . 00 140 125 

15 

285 .00 
28 Bhatkal 

Uttara Kannada 10 .00 

140 125 

15 

285 .00 
29 Kumta Uttara Kannada 10 .00 140 

125 

15 

285 . 00 
30 Amaragol-Hubli 

Dharwad 129.00 1800 

1620 

180 

3610 .00 
31 DN Koppa 

Dharwad 10 .00 

125 

15 

285 . 00 
32 Gadag 

Gadag 10 . 00 140 

125 

15 

285 .00 
33 Ranebennur 

Haveri 45 .00 630 

565 

65 

1270 .00 
34 Savanur 

Haveri 

5 . 35 75 

8 

155 . 00 
35 Bagalkot 

Bagalkot 

10 . 00 140 125 ‘ 15 

285 . 00 
36 | Mahalingapura , Mudhol 

Bagalkot 20 .00 280 250 

570 . 00 
| 37 | Kundwad 

Dhavangere 260 . 00 3640 

3280 

360 

7260 .00 
38 | Harihara Anagavadi 

Dhavangere 

9 . 18 130 118 

12 

255 . 00 
39 | Belgaum , Benakanahalli 

Belgaum 25 .00 350 315 

700 . 00 
40 Kudachi, Belgaum 

Belgaum 100 .00 1400 

1260 

140 

2800 . 00 
41 Raybag 

Belgaum 

10 . 00 140 125 

15 

285 . 00 
42 Bijapura 

Bijapura 

10 .00 140 125 

15 

285 . 00 
43 Halladhakeri, Bidar 

Bidar 23 .50 330 

295 

35 

670 . 00 
44 Hoovanahadagali 

Bellary 10 .00 140 

125 

15 

285 .00 
45 | Dharwad 

Dharwad 20 . 00 280 

250 

30 

570 . 00 
46 Thoranagallu 

Bellary 10 .00 125 

285 . 00 
47 Thakkalekoti, Siraguppa 

Bellary 10 .00 

125 

15 

285 . 00 
48 Devadurga 

Raichur 10 . 00 140 

125 

15 

285 .00 
49 | Koppal 

Koppal 10 .00 140 

125 

15 

285 . 00 
50 Gangavathi 

Koppal 13 .21 185 165 

380 .00 
Total 

2763.76 38685 . 00 34785 .00 3900 .00 140685 . 00 
II. Joint Venture Projects : 

Karnataka Housing Board (KHB ) will also be undertaking joint venture projects as per the approved guide lines of the 
Government in the KHB lands as well as in the lands owned /offered by the Private Enterpreneurs and Developers depending up on 
the viability of the projects . 
Note : 50 places indicated are tentative and the programme is subject to availability of lands during implementation and confirmed 
demand . 

ಕೆ. ಸುಬ್ಬಯ್ಯ 
U .CO . 371 

ಪೀಠಾಧಿಕಾರಿ - 3 , ವಸತಿ ಇಲಾಖೆ 


30 


35 


15 


140 
140 


20 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಸರ್. ಎಂ . ವಿಶ್ವೇಶ್ವರಯ್ಯ ಮುಂದುವರಿದ ಬಡಾವಣೆಗೆ ನೀರು ಸರಬರಾಜು ಕಲ್ಪಿಸುವ ಸಲುವಾಗಿ ಹಾಗೂ ನೆಲಮಟ್ಟ 

ನೀರು ಶೇಖರಣಾ ಘಟಕ ಹಾಗೂ 150 ಅಡಿ ರಸ್ತೆ ನಿರ್ಮಾಣಕ್ಕಾಗಿ/ ಸ್ಥಾಪಿಸಲಿಕ್ಕಾಗಿ ಹೇರೋಹಳ್ಳಿ ಗ್ರಾಮದ ಸರ್ವೆ 
3037, 39 , 40 , 51, 52 /2 Doto 36005 2063 20 278 18 70083 Dezzo, 

ಭೂಸ್ವಾಧೀನಪಡಿಸಿಕೊಳ್ಳುವ ಯೋಜನೆಗೆ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಅ. ಸ. ಪತ್ರ ಸಂಖ್ಯೆ: ಬೆಂಅಪ್ರಾ/ಭೂಸ್ವಾ/1815 / 

2010 – 11, QJ07 :4 - 11 - 2010 
2 ) GOO TOO, 207SUSO 6200 @ HDQTOO Bego u 2003 : 2300NO,/230 22,8 /504 /2010 – 11 , 

@ JD07 :06 - 04 - 2011 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


೬೫೫ 


ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಸರ್. ಎಂ . ವಿಶ್ವೇಶ್ವರಯ್ಯ ಮುಂದುವರೆದ ಬಡಾವಣೆಗೆ 
ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ಭೂಮಟ್ಟ ಜಲಾಶಯ ನಿರ್ಮಿಸಲು ಹಾಗೂ ಈ ಬಡಾವಣೆಗೆ 150 ಅಡಿ ರಸ್ತೆಯನ್ನು 
ಗಿಡದಕೊನೇನಹಳ್ಳಿ ರಸ್ತೆಯಿಂದ ಮಾಗಡಿ ರಸ್ತೆವರೆಗೆ ನಿರ್ಮಿಸಲು ಅವಶ್ಯವಾದ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಪ್ರಾಧಿಕಾರದ ಸಭೆಯ ವಿಷಯ 
ಸಂಖ್ಯೆ:329 /2010, ದಿನಾಂಕ 25 -9 - 2010ರಂದು ಮೆ :ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್‌ನ ಹೇರೋಹಳ್ಳಿ ಗ್ರಾಮದ ಸರ್ವೆ ನಂ .37 , 39, 40, 51 
ಮತ್ತು 52 /2ರಲ್ಲಿನ ಜಮೀನುಗಳಲ್ಲಿ ಒಟ್ಟು 17 ಎಕರೆ 38 ಗುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಿದ್ದು, ಅದರಂತೆ ಪ್ರಾಧಿಕಾರದ 
ಕಾಯ್ದೆ ಕಲಂ 15 ರಂತೆ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಕೋರಿರುತ್ತಾರೆ. 

ಮುಂದುವರೆದು, ಓದಲಾದ ( 2) ರ ಪತ್ರದಲ್ಲಿ ಪ್ರಾಧಿಕಾರದ ವಿಷಯ ಸಂಖ್ಯೆ 51/11 , ದಿನಾಂಕ 15 - 2 - 2011 ರಲ್ಲಿ ಮೆ : ಜಮನ್ ಲಾಲ್ 
ಬಜಾಜ್ ಸೇವಾ ಟ್ರಸ್ಟ್‌ನ ಹೇರೋಹಳ್ಳಿ ಗ್ರಾಮದ ಸರ್ವೆ ನಂ .37, 39, 40, 51 ಮತ್ತು 52 /2ರಲ್ಲಿನ ಜಮೀನುಗಳು ಸೇರಿ 20 ಎಕರೆ 14 ಗುಂಟೆ 
ಹಾಗೂ ಸರ್ಕಾರಿ ಪೊಲೀಸ್ ಸ್ಟೇಷನ್ ಇರುವ ಸರ್ವೆ ನಂ .36ರಲ್ಲಿ 0 - 04 ಗುಂಟೆ ಒಟ್ಟು 20 ಎಕರೆ 18 ಗುಂಟೆ ಜಮೀನನ್ನು ಪರಿಷ್ಕತ ಯೋಜನೆಗೆ 
ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಿರುವುದಾಗಿ ತೀರ್ಮಾನಿಸಲಾಗಿರುತ್ತದೆ. ಈ ಯೋಜನೆಗೆ ತಗಲುವ ವೆಚ್ಚ ರೂ .4200.00 
ಲಕ್ಷಗಳನ್ನು ಪ್ರಾಧಿಕಾರದ ಸಂಪನ್ಮೂಲಗಳಿಂದ ಭರಿಸುವುದಾಗಿ ತಿಳಿಸಿ, ಒಟ್ಟು 20 ಎಕರೆ 18 ಗುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ 
ಬೆಂಗಳೂರು ಅಭಿವೃದ್ದಿ ಕಾಯ್ದೆ ಕಲಂ 17(1) ರಂತೆ ಪ್ರಾರಂಭಿಕ ಅಧಿಸೂಚನೆ ಹೊರಡಿಸಲು ಪ್ರಾಧಿಕಾರದ ಕಾಯ್ದೆ ಕಲಂ 15 ರಂತೆ ಯೋಜನೆಗೆ 
ಅನುಮೋದನೆ ನೀಡಲು ಕೋರಿರುತ್ತಾರೆ. ಸರ್ಕಾರವು ಈ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 02ಬೆಂಭೂಸ್ವಾ 2011, ಬೆಂಗಳೂರು, ದಿನಾಂಕ : 28 - 01 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಗಣಿಸಿ ಸರ್. ಎಂ . ವಿಶ್ವೇಶ್ವರಯ್ಯ ಮುಂದುವರೆದ ಬಡಾವಣೆಗೆ ನೀರು ಸರಬರಾಜು 
ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ಭೂಮಟ್ಟ ಜಲಾಶಯ ನಿರ್ಮಿಸಲು ಹಾಗೂ ಈ ಬಡಾವಣೆಗೆ 150 ಅಡಿ ರಸ್ತೆಯನ್ನು ಗಿಡದಕೊನೇನಹಳ್ಳಿ ರಸ್ತೆಯಿಂದ 
ಮಾಗಡಿ ರಸ್ತೆವರೆಗೆ ನಿರ್ಮಿಸಲು ಅವಶ್ಯವಾದ ಈ ಕೆಳಕಂಡ 20 ಎಕರೆ 18 ಗುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರ ಕಾಯ್ದೆ 17 (1)ರಡಿಯಲ್ಲಿ ಪ್ರಾರಂಭಿಕ ಅಧಿಸೂಚನೆ ಹೊರಡಿಸಲು ಪ್ರಾಧಿಕಾರದ ಕಾಯ್ದೆ ಕಲಂ 15ರ ಪ್ರಕಾರ ಯೋಜನೆಗೆ ಅನುಮೋದನೆ 
ನೀಡಿ ಆದೇಶಿಸಿದೆ. 
ಖಾತೆದಾರರ ಹೆಸರು 

ಸರ್ವೆ ನಂ . ಒಟ್ಟು ವಿಸ್ತೀರ್ಣ ಸ್ವಾಧೀನಪಡೆಯುವ ವಿಸ್ತೀರ್ಣ 

ಎ - ಗು 
ಸರ್ಕಾರಿ ಪೋಲೀಸ್ ಸ್ಟೇಷನ್ ಇರುತ್ತೆ 

0 - 19 

0 - 04 
ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್ 

9 - 30 

2 - 39 
ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್ 

5 - 16 

1 - 28 / 
ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್ 

8 - 29 

2 - 18 
ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್ 

1 -12 

0 - 24 / 2 
ಜಮನ್ ಲಾಲ್ ಬಜಾಜ್ ಸೇವಾ ಟ್ರಸ್ಟ್ 

52 /2 52 - 35 

12 - 24 
ಕಮಲನಯನ ಬಜಾಜ್ 

20 - 18 
ಸದರಿ ಕಾಮಗಾರಿಗೆ ತಗಲುವ ಅಂದಾಜು ರೂ .4200 .00 ಲಕ್ಷಗಳು ( ನಾಲ್ಕು ಸಾವಿರದ ಇನ್ನೂರು ಲಕ್ಷ ರೂ . ಗಳು ಮಾತ್ರ) ವೆಚ್ಚವನ್ನು 
ಪ್ರಾಧಿಕಾರದ ಸಂಪನ್ಮೂಲಗಳಿಂದಲೇ ಭರಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಚಂದ್ರಪ್ಪ 
ಪಿ . ಆರ್‌.480 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಕ್ರ. ಸಂ 


- 


3 


ಒಟ್ಟು 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : 2011- 12ನೇ ಸಾಲಿನಲ್ಲಿ 5ನೇ ಸಣ್ಣ ನೀರಾವರಿ ಗಣತಿ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ 

ಸಮನ್ವಯ ಸಮಿತಿಗಳನ್ನು ರಚಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 55 ಆವಿಸಂ 2011 , ದಿನಾಂಕ 22.10 .2011. 

2. ಮುಖ್ಯ ಅಭಿಯಂತರರು, ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು, ಇವರ ಪತ್ರ 

ಸಂಖ್ಯೆ : ಮುಸದ/ ಸಾಂಖ್ಯಿಕ/28 /5ನೇ ರಸಸ /2011 /3699 , ದಿನಾಂಕ 23 .11. 2011 . 
ಪ್ರಸ್ತಾವನೆ : 

5ನೇ ಸಣ್ಣ ನೀರಾವರಿ ಗಣತಿ ಕಾರ್ಯವನ್ನು 2011 - 12ನೇ ಸಾಲಿನಲ್ಲಿ ಕೈಗೊಳ್ಳಲು ಮುಖ್ಯ ಅಭಿಯಂತರರು, ಸಣ್ಣ ನೀರಾವರಿ ( ದಕ್ಷಿಣ) 
ವಲಯ , ಬೆಂಗಳೂರು ಇವರನ್ನು ಗಣತಿಯ ಆಯುಕ್ತರನ್ನಾಗಿ ಮತ್ತು ಜಂಟಿ ನಿರ್ದೆಶಕರು ( ಸಾಂಖ್ಯಿಕ) ಮುಖ್ಯ ಅಭಿಯಂತರವರ ಕಛೇರಿ, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ಇವರನ್ನು ನೋಡಲ್ ಅಧಿಕಾರಿಯನ್ನಾಗಿ ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ದಿನಾಂಕ 22. 10.2011ರ 
ಸರ್ಕಾರದ ಆದೇಶದಲ್ಲಿ ನೇಮಕ ಮಾಡಲಾಗಿದೆ. 


೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧ , ೨೦೧೨ 


ಭಾಗ- ೧ 


ಕರ್ನಾಟಕ ರಾಜ್ಯದಲ್ಲಿ 5ನೇ ಸಣ್ಣ ನೀರಾವರಿ ಗಣತಿ ಕಾರ್ಯವನ್ನು ಕ್ರಮಬದ್ದವಾಗಿ ಹಾಗೂ ಯಶಸ್ವಿಯಾಗಿ ನಡೆಸಲು ಸೂಕ್ತ 
ಮಾರ್ಗದರ್ಶನ ಮತ್ತು ಕಾಲಾನುಕ್ರಮ ಪರಿಶೀಲನೆಯ ಅಗತ್ಯವಿರುವುದರಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮನ್ವಯ ಸಮಿತಿಗಳನ್ನು 
ರಚಿಸುವ ಅವಶ್ಯಕತೆ ಇದೆ ಎಂದು ಮುಖ್ಯ ಅಭಿಯಂತರರು, ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ಇವರು ಮೇಲೆ ಕ್ರಮಾಂಕ ( 2 ) ರಲ್ಲಿ 
ಓದಲಾದ ದಿನಾಂಕ 23.11.2011ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ 
ಸಮನ್ವಯ ಸಮಿತಿಯನ್ನು ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಿ, ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 66 ಆವಿಸಂ 2011 ಬೆಂಗಳೂರು, ದಿನಾಂಕ: 17ನೇ ಜನವರಿ 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, 5ನೇ ಸಣ್ಣ ನೀರಾವರಿ ಗಣತಿ ಕಾರ್ಯವನ್ನು ಕ್ರಮಬದ್ಧವಾಗಿ ಮತ್ತು ಯಶಸ್ವಿಯಾಗಿ 
ನಿರ್ವಹಿಸುವ ಸಲುವಾಗಿ ಸೂಕ್ತ ಮಾರ್ಗದರ್ಶನ ನೀಡಲು ಹಾಗೂ ಕಾಲಾನುಕ್ರಮ ಪರಿಶೀಲನೆ ನಡೆಸಲು ಈ ಕೆಳಗೆ ನಮೂದಿಸಿರುವ 
ಅಧಿಕಾರಿಗಳನ್ನೊಳಗೊಂಡಂತೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಲಾಗಿದೆ. 
ರಾಜ್ಯ ಮಟ್ಟದ ಸಮನ್ವಯ ಸಮಿತಿ: 

ಸರ್ಕಾರದ ಅಪರ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಅಧ್ಯಕ್ಷರು 
ಸರ್ಕಾರದ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) | ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ | ಸದಸ್ಯರು 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಹಾಗೂ | ಸದಸ್ಯರು 
ಪಂಚಾಯತ್ ರಾಜ್ ಇಲಾಖೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸದಸ್ಯರು 
ಸರ್ಕಾರದ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ 

ಸದಸ್ಯರು 
ಪ್ರಧಾನ ಅಭಿಯಂತರರು, ಗ್ರಾಮೀಣಾಭಿವೃದ್ಧಿ ಇಂಜಿನಿಯರಿಂಗ್ ವಿಭಾಗ ಸದಸ್ಯರು 
9 . ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 

ಸದಸ್ಯರು 
ನಿರ್ದೆಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ 

ಸದಸ್ಯರು 
| ಮುಖ್ಯ ಅಭಿಯಂತರರು ( ಸಾಮಾನ್ಯ ) ಕೆ . ಪಿ . ಟಿ. ಸಿ.ಎಲ್ 

ಸದಸ್ಯರು 
ಮುಖ್ಯ ಅಭಿಯಂತರರು ಹಾಗೂ ಗಣತಿ ಆಯುಕ್ತರು, ಸಣ್ಣ ನೀರಾವರಿ | ಸದಸ್ಯರು 
( ದಕ್ಷಿಣ) ಬೆಂಗಳೂರು 
ಮುಖ್ಯ ಅಭಿಯಂತರರು , ಸಣ್ಣ ನೀರಾವರಿ (ಉತ್ತರ) ಬಿಜಾಪುರ 

ಸದಸ್ಯರು 
14 

ಜಂಟಿ ನಿರ್ದೆಶಕರು (ಸಾಂಖ್ಯಿಕ ಕೋಶ) ಸಣ್ಣ ನೀರಾವರಿ ( ದ) ಸದಸ್ಯ ಕಾರ್ಯದರ್ಶಿ 
ಬೆಂಗಳೂರು 


10 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 5ನೇ ಸಣ್ಣ ನೀರಾವರಿ ಗಣತಿಯ ಕಾರ್ಯದ ಸೂಕ್ತ ಮೇಲ್ವಿಚಾರಣೆಗಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ 
ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಲಾಗಿದೆ. 
- ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ: 
ಜಿಲ್ಲಾಧಿಕಾರಿ 

ಅಧ್ಯಕ್ಷರು 
ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 

ಉಪಾಧ್ಯಕ್ಷರು 
ಕಾರ್ಯಪಾಲಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ 

ಸದಸ್ಯ - ಕಾರ್ಯದರ್ಶಿ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ 

ಸದಸ್ಯರು 
ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ | ಸದಸ್ಯರು 
ವಿಭಾಗ 
ಹಿರಿಯ ಭೂವಿಜ್ಞಾನಿ , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 

ಸದಸ್ಯರು 
ಜಿಲ್ಲಾ ಮಟ್ಟದ ಅಧಿಕಾರಿಗಳು , ಕೆ. ಪಿ. ಟಿ. ಸಿ. ಎಲ್ 

ಸದಸ್ಯರು 
| ಕಾರ್ಯಪಾಲಕ ಅಭಿಯಂತರರು, ಜಲಸಂಪನ್ಮೂಲ ಇಲಾಖೆ 

ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ , 378 

ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ ) 


